


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ( ಆಶ್ಚಯುಜ ೫, ಶಕ ವರ್ಷ ೧೯೩೪) | ಸಂಚಿಕೆ ೩೯ 


ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


11171೯ ೦೦೮೧7 ೦ನ ಗನ 157 ೧೦೬. 0157. ೧110 55೯5510115 2ಟ00ನ ಗಿ” 7011ಟಣ 
೧, & 50.110. 83/2012 
೧6111001 : (1.6. 00//೩/7/77೩, ೩೦೮೮ ೫೦೦೬! 52 ]/೦೩/9, '!//೦ 1816 (೧210852/818/7, ೧/೩! !॥[, 6001 810, 117! 019. 
1/6 
೧650006601 : |, 
[101106 ಏ)/ ೫/ಈ3)/ ೦1 0೩0೦ 0011080100 


/೯೧೯/೮5 17೮ 09010೧0 ೧೩5 11006 ೩ 060000೧ 5660170 1550 ೦! 01೦0816 17 7650601 ೦! 17೮ 7501510766 /॥ 68166 1-6-2006 


9766೦156 0) 1೩/6/7787 '!//೦ 1.81೦ 181೩೧, ೩೧೮ 107 900 ೦1೧ಅ/ 61016 ೧ (5೦! ೦! 17 01/006/)/ 518106 0610%/. 


|! 15 ೧001166 10 ೩॥ (೧೫! ೩೧)/ ಐ61/50/5 1೧10765106 1೧ 176 ॥10[09ಗು/ 1797007506 0910%/ ೩/೮ 6೮/0166 10 ೩೦[68/ 001016 176 ೫೦೧೦5೩ 
100೧'016 ೮೦೧ 61701 17 61500 ೦/ 1೧7/೦೮೦೧ 1761 ೦೦೬೧5೦1 ೦೧ 9/10/2012, 181೧0 ೫10೧ 17೮ ೧78110 ॥/|| ೮ ೧೦೩/೮ ೩೧೮ 6601066 00 176 


೩818016 (600166. 


50ಗ೯00೯ 


ಗಿ (೧೮ 01006 ೩೧೮ ೩/೦೦! ೦1 17೮ 18೧6 098/70 5. 1೫೦. 46/3 76850170 2-00 ೩೦/೦5 $18106 8! 7/೩ 11806, [1 11001, 
6001 7೩81೬, 0೦೧666 0)/ :- 
೩9! : ೩೧೮ ೦1 ಡಿ/॥08/೧81811 5೧1/೩೧೧೩, 
'//೦5! : ೩/೦ ೦1 [120೩/1೩] 5/0 ಆಟ೩೧7೩೧7೬೧3೩೧[೧೩೩೧, 
[1೦11 : ೩೧೮ 0೦೩1/70 5. 110. 45 0610005 10 !/11[80/ ೧೩೧೦೩೩೧, 


50007 : ೩7೮ 0! 51608708008 ೦1 ೧/೩ ೧೦೩೦. 
1/60 ಟ೧06/ 07)/ ೧೩೧೮ ೩೧೮ 1೧6 568 0! 1೧15 7 01 56012012. 


ಔ)/0/06/ 01 176 ೦೦೬0 
0೦/16! ಗಿ೮77171517211/6 ೦111008 


೧.೧. 104 0161. ಗಿ76೮ 56961006 ೦೦೬೧, 1೬೧1/. 
(೧೪೬೧) 


೧೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ಭಾಗ - ೫ 





1171೯ ೦೦೮೧7 ೦೯ 7ಗ5 ೧01. ೦171/ ೦1/1. 20006 (೮೦೧ 110. 21) 1141/೦411, 66110/1೦೧೯ 
೧ & 50 110. 25037/2012 


೧6111001 : 1. 5/7. !1/7781೩ ೧೫/1೧೦೧1(೩೧, !12]0(, /೦ 5 ೧.5%. ೧೫//7೮೧1[೩೧, ೩೧೮ 6/0೦ 1816 (೧೩೧78೩ [10/೬065 1/8 [1೦. 3/1, 


"ಓಿ೧7೩1 1೫/7 ; 1* ಸ ೦೦55, 0೩೨೩00೩ 1೫/೦೬ 3% 8100, ೩/778770/17)/ 1180೩, 8870೩016-560016. 
2, 5/7 0೫/೩೧17! 1/28, 110/01, ೦ 1816 |. ಔ85/8/, 
3. !/(. ಔ. (8/10, 110/01, 5/0 1816 !/. ೧258, 


6 1/5.ಔ. ೧೫/7)/೩, !/2/01, ೮/೦ 1816 |/. 818518, |10೦. 2 10 4 ೩1೦ (9510೧0 ೩! |10. 22, "5॥/2/೩೧೩ !/39', 3% ೦/೦55, 5 


1/.'/. !1808/, ೧.!/. 11808, 88708೦/6-560016. 

(5 
೧೮೨೦೧೮೦೧! : [| 
1೦11೦೯ 


'(/೯೧೯/5 (76 0911076/ ೩೦೦೪೮ ೧೩/7760 1160 ೩೧ ೩001080೧ ಟ೬೧600/ ೧೩೧ 560000 372 01 17 1೧7618೧ 50೦೦955100 ಗಿಂ! 1925, 
10 0೩೧! ೦! 50೦೦೨5510೧ 0೮೮111೦816 1೧ 1950601 ೦! 1೧೮ 1010/70 6೮9015 ೩೧೮ 5600/09 ೦! 17೮ 66೦೨೦೩೨5೮೦ (68177೩1೩ 11/0950, 951601 01 


110. 22, "5/೩/1೩೧೩ [/39', 3% ೦೦55, 5 1.1. [1808/, ೧.!/. 118081, 887081016-560016, ೧೦ ೮106 ೦೧ 10" 7606177061 2011 ೫ 8870%0೦[6. 


ಔ6 1! ೧೦೫/೧ 1೧೩! ೧೦ ೦೩೬೪೦೩! ೧35 0೦೦೧ ೦೧1೦16೮ ೩೧೮ 178! 176 5816 090000೧ 165 0೦5106 10 ೧೦೩/೧7೦0 ೦೧ 20" ೦೦1೦0 2012 


೩1 11 ೩7. 11 176 ೩೦೦೪೮ ೦೦೬ಗೆ ೩೧೦ 1716651006 61500 1೧ 176 ೩5501 01 16 5816 60068566 /7೩)/ 0೧10/ ೩00೩/೩7೦೦ ೦೧ 17೩ 6ಖ/. 


1/೦೧ ೧೮೦/ ೧) ೧೩೧೮ ೩೧೮ 176 56೩1 0! 1೧15 ೦೦೦! 0719 076 10" 0ಖ/ 0! 5001071007 2012 8 8೩70೩0೦[೦. 


501೯00೯ 
(/೦%ಗ0೯£ ಗ5೦೯175 & 5೯೦೧/71೯5 


58೯೮ ೧೯೧೦೨17 1೦೦/5೧ 0081170 10.04, ೩! 0೦೦ 82/0, 511೩1೦೮ 1೧ '!12/8)/೩/78/00೩ 81161701, ೧೩/78/7೬ಗ1/7)/ [1208/ !!%ಗ 
೧೦೩೮, 88೧0೩/0೦/6-560016. 


8)/07661 01176 ೦೦೬ಗ 
೨೨1518೧! ೧೮೦1೨೩ 


೧.೧. 105 0॥/ 0೦1/| ೮೦೬೧, 88708೦9. 


((ಗ೧[1ಗ17ಗ (ಗಿ 51ಗ1೯೮ 80೦0೯೧೧ ೦೯ //ಗಿಟ(೯5 
10.6, ೦೬೧7170217 8೦೩6, 887081016-560052 
10. (01///೧ ೯೦/07/68 ೧/12-13, 0೩166 24-08-2012 
೦೯87111087೯ ೦೯ ೧೯೦1517೯/41101 


|! 18 ೧0/60/ ೦೦11166 1781 176 0010॥/ 1767110760 '//2/1 15 1601510766 17 176 (6817818೩ 51816 80೩/6 ೦1 '//0/16 ಟ೧00/ 


560000 36 01176 `ಗ/೩ ಗಿಂ 1995. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ೧೪೬೩ 








5।. 8೫0. ೦1 [181776, ೮1೩55 & 05೦110೦೧ ೦11೧6 
(118001 ಗ/(31 ೩15 


೧2/11001219 ೦1 '//2/1 ಐ10೦॥೮(11೮5 [13/76 ೦1 1೧೮ 1130/2111 





080೫೩7 [1871817 11891/00617 5೧೩7 
565 ಡಿ ೧/೦09ಗು//೧೮ 110. 589, ೦೩/೧1/೩1 16 778೩780170 ೦೦17771166 


||, ೦೩೧//೩/ 11806, 517601 7೩, 


11806, 517601 7%೬ಓ 8180ಟ/ (6016500166 0)/ 15 
1(0೪.3೪(6, 0161101. ೧/6916670/5601618//. 

11೯/5010 : 

200' « 125' 

580011೧೧155 : 


89 : /೩08/71 18೧6 01 589 
/ಅ5[: '/8೦೩೧! 1೩೧6 01 589 
101೧: '/೩೦೩೧! 1೩೧6 01 589 





50107: '/೩೦೩/೧1 18೧6 01 589 

















715 ೦೦11೦೫೮೦ 15 1965000 ೩5 ॥0/ 176 ೦೫೦/5 6619081606 1೧ ೦166/ 110. ಓ81//110/ಗ01//05-06, 0೩1೦೮ 02-03-2006 01 6 
(8/೧೩ 51816 ಔಂ08/6 ೦! '//8/6. 


61. 0೦೧16! 5(೦೬1೪6 ೦111008, 
೧.೧. 106 (817೧8181 51010 ಔಂ08/6 ೦! '//8/(15 


(.ಗಿ೧[1ಗ17ಗ (ಗಿ 51ಗ1೯ 8೦0೧೧ ೦೯ //ಗಿಟ(೯5 
10.6, ೦೬7/7170217 0೦೩೮, 887081016-560052 
10. (01///೧ ೯೦/08/68 3೧/12-13, 0೩166 24-08-2012 
೦೯71171087೯ ೦೯ ೧೯೦1517೯/717101 


|! 18 ೧6/60/ ೦೦1116೮ 178! 176 01೦॥/ 1767110760 '//2/1 15 1601510766 7 176 (6817818೩ 51816 80೩/6 ೦1 '//0/16 ೧00/1 


560000 36 01176 `ಗ/೩ ಗಿಂ 1995. 





5. ೫೦. ೦1 [18176, ೦1೩55 & 70೦5೦110೦೧ ೦11೧6 
(11301 ಗ/(21 1/೩5 


72/11001219 ೦1 '!/2/1 ಐ10೦॥೮(11೮5 [1೩/76 ೦1 1೧೮ 1130/2111 





5೧೦೦/೧೩೧೩ ೩೩/ !1/60/ ಗಿ1|, ಸ 
566 ಕ ೧/೦09ಗ)/'/೧೮ 110. 58, ೦೩೧1/೩೬ 76 7787೩80170 ೦೦17171106 


೩೧1/೩ '/11806, 51೧7601 78೬ 


11806, 517601 7೩೬, 8180ಟ/ (6016560106 0)/ 15 
03೬6 0161101. ೧/6916670/5601618//. 

11೯/5010 : 

50' ೬15 

50011೧6೧155 : 


89! : '/೩೦೩೧! 510 
'//೦5!: '/8೩೦೩೧1 516 
[1011 /೩0೦೩೧! 516 


50017: €68(೦೦/ 5೩0 !/018 10056 




















1165 ೦೦ಗ11೦೫೩16 15 159000 ೩5 ॥6/ 17ಅ 0೦/6 6೮61908196 1೧ ೦/೮0/ 110. (481//110/ಗಿ01//05-06, 08106 02-03-2006 01 176 
(8/೧1 51816 ಔಂ08/6 ೦! '//8/6. 


661. ೦೧16! 6(೦೬1೪ಆ ೦111008, 
೧.೧. 107 (817೧818108 51010 ಔಂ08/6 ೦! //8/15 


೧೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ಭಾಗ - ೫ 





(.ಗ೧[1ಗಿ17ಗ (ಗಿ 51ಗ17೯ 8೦0೯೧೧ ೦೯ //ಗಿ(೯5 
10.6, ೦೬೧/7170217 0೦೩6, 887081016-560052 
10. (01///೧ ೯೦/09/68 ೧/12-13, 0೩166 24-08-2012 
೦೯71110871೯ ೦೯ ೧೯೦1517೯/41101 


|! 18 ೧0/60) ೦೦1116೮ 178! 176 010॥/ 1767110760 '//2/1 15 1601510766 7 176 (6817818೩ 51816 80೩/6 ೦1 '//0/6 ೧00/1 


560000 36 01176 `ಗ/೩ ಗಿಂ( 1995. 





5।. ೫೦. ೦1 [13176, ೦1೩55 & 0೦5೦11೦೧ ೦11೧6 
೧2/11001219 ೦1 '/2/1 ಐ10೦॥೮(11೮5 [1376 ೦1 1೧೮ 1130/2111 
(11301 ಗ/(21 1/೩5 





5೧೦೦/೧೩೧೩ 8580 1550, ವ ಲ 
567 ೧006ಗ)/ 1/೧೮ !೫೦. 59, ೦೩೧/೩ ೧6 ೧18೩780170 ೦೦೧71106 


€೩/೧/1/೩/ '/11806, 51೧7601 78 


11806, 517601 7೩8೬೬, 81೩0ಟ/ (9076561166 0)/ 15 
8180೬ 0181101. 
(6 18110. ೧/6516070560/618//. 
115೯150೧110 : 
60' «50' 
800110೧1೯5 : 


89! : '/೩೦೩೧! 510 


'(/೦5!: 506/೧179! ೧೦೩೦ 


101೧: 5061777601 ೧೦೩೮ 


50417: 11800000 5 11೩ 


10156 




















7158 ೦೨11/೦೩1೮ 15 195000 85 001 17೦ 0೦೦15 6610081096 1೧. ೦1೮6/ 12೦... ಓ0//110/401//05-06, 089೮ 02-03-2006 


0 176 (68/೧818 51016 808/6 ೦1//2/19. 
ಗಿ661. ೦೧161 56೦೬11೪ ೦101, 
೧.0. 108 ((8/7818/0 51816 808/6 ೦1//8(5 
(೧೧11/7170 517ಗಿ೯7೯ 8೦0/೧೦ ೦೯/೧೧೯೦ 
10.6, ೦೬೧/7170217 ೧೦೩೮, 887081016-560052 
[10. ಓ581///೧60/43/08ಗಿ/2007-08, 08166 28-08-2012 
೦೯87171ಗ10871೯ ೦೯ ೧೯೦157೯/41101 


|! 18 ೧6/60/ ೦೦11166 178! 176 0010॥/ 1767110760 '//2/1 15 1601510766 7 176 (6817818೩ 51816 80೩/6 ೦1 '//0/6 ಟ೧00/ 


560000 36 01176 `/೩ ಗಿಂ 1995. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ 


೧೪೬೫ 








5. ೫೦. ೦1 
(11301 ಗ//(21 


[18179, ೮1355 & 0೦5೦11೦೧ ೦11೧6 
215 


೧2/11001219 ೦1 '!/201 ಐ10೦॥೮(11೮5 


[12776 ೦1 (೧೮ 1111!೧20/2111 





188 





!/3516-6-10/೩ (5೬೧01), 604 ಔಟ 


೩/90೧8700/ [೩/೦ 8866001, 
ಣೆ 8 ೧ 6108/0೩. 
10೩/0೩. 


11೯/5010 : 

೦೧೧ : 42.6 & 204'.6' 
50007 : 223' 

೯೩6! : 52' & 65' 

/66! : 171' 


800110೧1೯5 : 


0. ೧೦೩೮ 


[೦1 5/. ೫೦. 123 
5007: 5. ೫೦. 119 








5. 8೫೦. 123 01 886004/ ಆ/೩/7೩, 


89! : ೧೩1 ೦! 5/. ೫೦. 123 & 


/೨5!: ೧೩ ೦ 5/. 110. 123 


16 718೧806170 ೦೦೧7111166 
(9016560166 0)/ [5 
೧/6516671/56016180/. 











1715 ೦೮11೦೫೦ 15 1965000 ೩5 0/1 176 ೦೫೦/5 6619081690 1೧ ೦166/ 110. ಓ81//110/ಗ01//05-06, 0೩1೦೮ 02-03-2006 01 176 
((8/೧818(೩ 51816 ಔಂ08/6 ೦!'//8/(6. 


೧,೧. 109 


61. 0೦೧16! 5₹(೦೬1೪6 ೦111008, 
(817೧8181 51010 ಔಂ08/6 ೦! '//0/(15 


(೧/1 1ಗ7ಗ (ಗ ೧೪೧1೦ 56೧1/10೦೯ ೦೦॥/॥1॥1551೦॥ , 'ಆ೧1/೦೦% 5೦ಟ0ಗನಿ ' 8410/೬೦೧೯ -1 


[1೦711041101 


[10.೧50 22 ೧18 11, 0೩166 : 12/07/2012 


|. 0608706 ೦! 1716 011೦ 1೫0010800೧ 110:7050 1 ೧18-2/2011 68166 : 25/07/11, 176 17೩ 56160! 119! ೦1 ೦೩೧7೦1೮೩165 101 
25 0615 ೦! 5೧೯೦1೬1575 (೦೧17೦೧೯೧1೮ 5ಟ0೧೦೯೦॥)1೧ 176 0908/1791 ೦ 1೯,4171 & ೧ಓ1/1)/ '//೯[೯ಓ೧೯ 5೯೧1/1೦೫೯ 0016/06 
೦೧ 09/01/2012 17 ೩೮೮11೦೧೩! 56100100 161 10/ 17 5816 ೦9! 15 0/08/66 ೩5 091 176 ಅಂ [1011108100 110: ೧೧ಗ೧ಣ 26 5೦೧ 2011 6೮೩06 


29-10-2011 ೦1 80-19 4 01 /19-8 ೦! (68/7818 01/1 56/0965 (೧16೦1 7೦೬1/7760 0)/ 0೦07060(1/ಅ 048771780೧5 ೩೧೮ 56190000) 


(6670/81) ೧1೦5,2006, 15 ೧೦/60)/ ಐಟ019100 101 1೧10778110೧ ೦! 17೮ ೦೩೧೦1೮೩1. 


ಗಿ000171/0 ಗಿ೬!೧೦ಗ0/ 


[1೩776 01 176 2908177671 


ಗ0011101141. 1157 


06171761 


1೯/1117 & ೯ಗ1/1/ 1/೧೯೯ಗ೧೯ 5೯೧/೦೯ 








5೬.11೦. !1ಗಿ11೯ ೦ನ 7ಗ೯ ೦/11010ಗಿ೯೯ 111.110. 008 ೧೯5೪೫1 & 1೦1/೬ 
ಆಟ 11೧10 /1101/ ೧೯೧೦೯171೦೯ 
3 1/೯5 1/5 40 02/10/77 €1/ 71.72 
88, 571 800% [1೧85 
2/0 !/ಓ1, 2110 ೦೧೦55 7101071೩ 17 ೦170066105 
[ಓ೦/ಓ೧/೧/41/। 2110 57%೦ನ, 68410/1 ೦೧೯-560072 
2 (!/೧/1! 115561 11/೯) 8 09/10/79 €1/ 71.60 


957, 8೯510೯ (೦೬ಗಿ೧/ಗಿ//1/ಗಿ 71/೧೯ 
(೦೬ಗ೧॥/1/ಗಿ 17೯1/೧೯ 1/41 ೧೦% 
೯೦೧17: ಓ೦೬ಗಣ, ೦೬ಓ೧ - 563101 


(೧೧85 
71010178 11 0170066105 














೧೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ಭಾಗ - ೫ 
5.110. 1411೯ ೦೯ 71೯5 ೦1010೩7೯ 117.10... 0_೦_8 ೧೯೨1೬ & 707% 
೦೩೬1೯1೦%೩1೦॥ ೧೯೧೦೯174೧೯ 
3 ೧/॥/ಓ೧.॥ ಜ್ತ 02/09/75 %//60 66.55 
1೦. 13, 5ಗ/4/71೦%/ಓ೧/7| [೦೧ 1/885 
57 1/ಓ॥॥, 845%/550//ಸ೧/ 1/೦೧ 1!.5(೦7೦0660) 
5/1/0೦೧5 - 560079 
4 ೧ ೦.೩೦%೦೯೯6೧ 52 25/04/73 //50 65.67 
1357/ಸ, ೧೩ ಓ೦ಓ೧ 11885 


51 1/41, ೯ 98೦೦॥ 
೧೩೨೧.೨11ಓ೧೦ಗಿ೧ 6/40/1೦೧೯ - 560010 


71010178 11 0170066105 





(೧1೧7/೧೧ ೧೪೧1೦ 56೧1/10೦೯ ೦೦॥/॥1॥1551೦॥ , 'ಆ೧1೦೦% 5೦ಟ0ಗನಿ ' 84110/೬೦೧೯ -1 


!1೦71೯10147101/ 


[10.750 23 ೧78 2011, 0೩1೦6 : 25/04/2012 


'.5.೧/11[ 
560/76180/ 
(81೧818೩ ೧೦1೦ 56೧/09 ೮೦೧777155100. 


1೧. 07908/೧705 ೦1 1718 ಲಿಗ1೦ಅ 1801110810೧ [10750 1 ೧78-2/2011 6೫19೦:25/07/11,176 ೧1೧೩ 561601 119! ೦! ೦೩೧7೦1೮೩1೦5 
10 25 ೦515 01 5೧೮೦1ಓ115175(೯1(7) 17. 17೮ 09081/7601 ೦1 (16411711 & ೧/॥/17/ '//೧[೯ಓ೩೧೯ 5೯೧1/1೦5೯ 0015760 ೦೧ 09/01/2012 
176 ೩೮೮11೦೧೩! 56190100 ॥6! 107 17೮ 5816 ೦5! 15 0790೩766 ೩5 001 17೮ 501 12011108100 [80:0೧ 26 5೦೧ 2011 68166 29-10-2011 01 
500-1010 4 01 /19-8 ೦! (48/7818 01/1 50/0996 (01/60 1601177671 0)/ ೮೦/709111/ಆ 081717810೧5 ೩೧೮ 56190000) (506/8) 


೧1೦5,2006, 18 ೧0/60) 015760 107 1710/7718100 ೦1 176 ೦೩/೧೦16810. 
ಓ೧00111011ಓ1. 157 
ಗಿ0001710 ಗ೬!೧೦ಗ0/ €0%6/17/7901 


[1೩೧76 ೦1176 06081/7761 1೯4111 & ೯ಗ1/1)/ 1/೧೯ಗ೧೯ 5೧೯೧/೦೯ 











51.110. 11/1೯ ೦೯ 7೧೯6 ೦ಗ/11010ರ್ಗಿ೯ 117.110. 00_8 ೧೯51/11. & 7011 
ಆಟ 411೯1061101! ೧೯೧೦೯/117ಡ೧೦೯ 
' 15055೯60 0೮77 6 03/09/80 €1/ 71.67 
(1 11೦. 003, 6೧೦೮೭10 ೯.೦೦೧ (1೧85 
೦ 1/0-3 54। 5೧|೧/%॥1೦% ಗ೧/೧171/೯[7 !/.5(೯೫7) 
8೯1-1110 ೦೩೭೧ ೧/41 ಆ1೧॥(ಓ೦ಗಿಇ 157 ೧೩೦೯ 
8110/%10೦೧೯ - 560085 
5.೧11 
560/76180/ 
೧.೧, 142 (81೧81843 7೦॥೦ 507/09 ೦೦/777155100. 


ಅರಣ್ಯ ಆಲಾಖೆ 


ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಮುಖ್ಯಸ್ಥರು, ಅರಣ್ಯ ಪಡೆ) ಹಾಗೂ ಆಯ್ಕೆ ಪ್ರಾಧಿಕಾರ 


ಆವರ ಕಛೇರಿ, ಅರಣ್ಯ ಭವನ, ಮಲ್ಲೇಶ್ವರಂ, ಬೆಂಗಳೂರು-560003 


ಅಧಿಸೂಚನೆ 


ಅಧಿಸೂಚನೆ ಸಂಖ್ಯೆ: ಬಿ9-ವಅಅ-ವಿವ-1/2012-13 ದಿನಾಂಕ 12-09-2012 


ವಲಯ ಅರಣ್ಯಾಧಿಕಾರಿ ಹುದ್ದೆಗಳಿಗೆ ನೇರ ನೇವಕಾತಿ 


ಅರಣ್ಯ ಇಲಾಖೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖಾ ಸೇವೆಗಳು (ನೇಮಕಾತಿ)(ತಿದ್ದುಪಡಿ) ನಿಯಮಗಳು, 2012 ರಂತೆ 62 ವಲಯ 
ಅರಣ್ಯಾಧಿಕಾರಿ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲು ಅರ್ಹರಾದ ಬಿ.ಎಸ್‌ಸಿ. (ಅರಣ್ಯ 


"್ರ್‌ 
ಶಾಸ್ತ್ರ/ಎಜ್ಚಾನ/ಇ೦ಜಿನಿಯರಿಂಗ್‌ ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ೧೪೬೭ 





1. ಅರ್ಜಿ ಸಲ್ಲಿಸುವ ವಿಧಾನ: 


೦೧-॥76 ಅರ್ಜಿ, ಅಧಿಸೂಚನೆ ಮತ್ತು ಪಠ್ಯಕ್ರಮ (5/॥80೬5) ಇವುಗಳನ್ನು ಇಲಾಖಾ ವೆಬ್‌ಸೈಟ್‌: ೪೫॥.48/೧818/8101951.001.1 ನಲ್ಲಿ 
ಪ್ರಕಟಪಡಿಸಲಾಗುವುದು. ಅರ್ಜಿಯನ್ನು ೦೧-176 ಮುಖಾ೦ತರ ಅಭ್ಯರ್ಥಿಗಳು ಸಲ್ಲಿಸತಕ್ಕದ್ದು. ಇದನ್ನು ಹೊರತುಪಡಿಸಿ ಯಾವುದೇ ವಿಧದಲ್ಲಿ 
ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ... ೦೧-176 ಅರ್ಜಿಯನ್ನು ತುಂಬಲು ಸಹಾಯಕವಾಗುವ ಸೂಚನೆಗಳನ್ನು ಇಲಾಖಾ ವೆಬ್‌ಸೈಟ್‌ನಲ್ಲಿ 
ನೀಡಲಾಗುವುದು. ಒಬ್ಬ ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ೦೧-1೧6 ಮುಖಾಂತರ ಸಲ್ಲಿಸಬಾರದು. ೦೧-॥೧6 ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ 
ನಂತರ, ಅಭ್ಯರ್ಥಿಗಳು ತಾವು ೦೧-176 ಮುಖಾಂತರ ಸಲ್ಲಿಸಿದ ಅರ್ಜಿಯ ಒಂದು ಜೆರಾಕ್ಸ್‌ ಪ್ರತಿಯನ್ನು ಮತ್ತು ಶುಲ್ಕದ ಡಿ.ಡಿ.ಯನ್ನು ಪ್ರಧಾನ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಮುಖ್ಯಸ್ಥರು, ಅರಣ್ಯ ಪಡೆ) ಹಾಗೂ ಆಯ್ಕೆ ಪ್ರಾಧಿಕಾರ, ಅರಣ್ಯ ಭವನ, 18ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ, 
ಬೆಂಗಳೂರು-560003 ಇವರಿಗೆ ಅಂಚೆ ಮೂಲಕ ಅಥವಾ ಮುದ್ದಾಂ ಆಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಲ್ಲಿಸತಕ್ಕದ್ದು. 


1] ಜನ್ಮ ದಿನಾಂಕ ದೃಢೀಕರಿಸುವ ಪ್ರಮಾಣ ಪತ್ರ, ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜಾತಿ/ಪ್ರವರ್ಗ ದೃಢೀಕರಿಸುವ ಪ್ರಮಾಣ ಪತ್ರಗಳು, ಸೈನಿಕ ಸೇವೆ 
ದೃಢೀಕರಣ ಪ್ರಮಾಣ ಪತ್ರ ಹಾಗೂ ಇತರೆ ಯಾವುದೇ ಮೂಲ ದಾಖಲೆ ಅಥವಾ ಜೆರಾಕ್ಸ್‌ ಪ್ರತಿಗಳನ್ನು ಅರ್ಜಿ ಸಲ್ಲಿಸುವಾಗ ಇವುಗಳನ್ನು ಸಲ್ಲಿಸುವ 
ಅವಶ್ಯಕತೆ ಇರುವುದಿಲ್ಲ. ಮುಂದೆ ಇವುಗಳನ್ನು ಇಲಾಖೆ ಅಪೇಕ್ಷಿಸಿದಾಗ ಮಾತ್ರ ಸಲ್ಲಿಸತಕ್ಕದ್ದು. 


1.2 ೦೧-176 ಮುಖಾಂತರ ಅರ್ಜಿಯನ್ನು ದಿನಾಂಕ: 01-10-2012 ರಿ೦ದ 31-10-2012 ರಂದು ಅಪರಾಹ್ನ 4.30 ಗಂಟೆಯವರೆಗೆ 
ಸಲ್ಲಿಸಬಹುದಾಗಿರುತ್ತದೆ. 


1.3 ಮೂಲ ದಾಖಲೆಗಳ ಪರಿಶೀಲನೆ, ಪೂರ್ವಭಾವಿ ಪರೀಕ್ಷೆ ದಿನಾಂಕ, ಪರೀಕ್ಷೆ ನಡೆಯುವ ಸ್ಥಳ ಮತ್ತು ವೇಳೆಯನ್ನು ಇಲಾಖಾ ವೆಬ್‌ಸೈಟ್‌ನಲ್ಲಿ 
ಪ್ರಕಟಿಸಲಾಗುವುದು. 


ಚ ಅರ್ಜಿ ಶುಲ್ಕ: 


ಸಾಮಾನ್ಯ ವರ್ಗ, ॥ಓ, ॥8, ॥॥ಓ, ॥॥8 ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ರೂ.100-00 ಆಗಿರುತ್ತದೆ. ಪರಿಶಿಷ್ಟ ಜಾತಿ, 
ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ರೂ.50-00 ಆಗಿರುವುದು. ಅಭ್ಯರ್ಥಿಗಳು ಯಾವುದೇ ರಾಷ್ಟೀಕೃತ 
ಬ್ಯಾಂಕಿನಿಂದ ಈ ಮೇಲೆ ನಮೂದಿಸಿರುವ ಮೊತ್ತದ ಡಿ.ಡಿ.ಯನ್ನು ಬೆಂಗಳೂರಿನಲ್ಲಿ ಸಂದಾಯ ಮಾಡುವಂತೆ “78/0108! ೦೧16! ೦೦೧567/೩(೦/ 01 
[0೦/6615 (7086 01 "0168! 70/09), 887080೦/6” ಈ ಹೆಸರಿನಲ್ಲಿ ಖರೀದಿಸಿ, ಖರೀದಿಸಲಾದ ಡಿ.ಡಿ. ಮೊತ್ತ ಡಿ.ಡಿ. ಸಂಖ್ಯೆ ಮತ್ತು ಡಿ.ಡಿ. ದಿನಾಂಕವನ್ನು 


ತಮ್ಮ ೦೧-1೧೮ ಅರ್ಜಿಯಲ್ಲಿ ನಮೂದಿಸತಕ್ಕದ್ದು. 


























3.1 ಹುದ್ದೆಗಳ ವರ್ಗೀಕರಣ: 
1, ಬಿ.ಎಸ್‌ಸಿ ಅರಣ್ಯ ಶಾಸ್ತ್ರ ಪದವೀಧರರಿಗೆ 46 ಸ್ಥಾನಗಳು 
ಡಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್‌ ಪದವೀಧರರಿಗೆ 16 ಸ್ಥಾನಗಳು 
ಒಟ್ಟು: 62 ಸ್ಥಾನಗಳು 
3.2 ಬಿ.ಎಸ್‌ಸಿ ಅರಣ್ಯ ಶಾಸ್ತ್ರ ಪದವೀಧರರಿಗೆ ಲಭ್ಯವಾಗುವ ಹುದ್ದೆಗಳ ಮೀಸಲಾತಿ ವರ್ಗೀಕರಣ: 
ಸಾಮಾನ್ಯ ಇಸ್ಟ ಮಹಿಳೆ 4.1 ಗ್ರಾಮೀಣ ಸ ಒಟ್ಟು 
$ | ಸೈನಿಕ ನಿರಾಶ್ರಿತ 1 ಮಾಧ್ಯಮ ನ 
ಪರಿಶಿಷ್ಟ ಜಾತಿ ದ ದ 3 ] 2 ] 7 
ಸಾಮಾನ್ಯ ಅರ್ಹತೆ 6 2 7 2 4 1 22 
ಪರಿಶಿಷ್ಟ ಪಂಗಡ ದ ದ ದ ದ [ ದ [ 
ಪ್ರವರ್ಗ 1 | ದ 1 ದ [8 | 3 
ಪ್ರವರ್ಗ 1ಎ) 1 ದ 3 1 2 1 $ 
ಪ್ರವರ್ಗ 1ಬಿ) ] ತ ತ್ರ ಖು ಟಿ _ 
































೧೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ಭಾಗ - ೫ 

















ಮಾಜಿ ಯೋಜನಾ ಕನ್ನಡ 
ಸಾಮಾನ್ಯ ಸೈನಿಕ ಮಹಿಳೆ ನಿರಾಶ್ರಿತ ಗ್ರಾಮೀಣ ಮಾಧ್ಯಮ ಒಟ್ಟು 
ಪ್ರವರ್ಗ ಎ) 1 ದ | ದ ದ ದ 2 
ಪ್ರವರ್ಗ 1ಬಿ) ಡಾ ದ 1 ಹ 1 ತ 2 
ಒಟ್ಟು: 10 2 16 4 11 ತಿ 46 
































*201-12ನೇ ಸಾಲಿನ ವಲಯ ಅರಣ್ಯಾಧಿಕಾರಿ ತರಬೇತಿ ಹುದ್ದೆಗಳ ನೇರ ನೇಮಕಾತಿ ಆಯ್ಕೆಯಲ್ಲಿ ಬಿ.ಎಸ್‌ಸಿ. ಅರಣ್ಯ ಶಾಸ್ತ್ರ 
ಪದವೀಧರರಿಗೆ ಮೀಸಲಿಟ್ಟ ಪ್ರವರ್ಗ-1ರ ಗ್ರಾಮೀಣ ಮೀಸಲಾತಿ ಅಡಿಯಲ್ಲಿ ಅರ್ಹ ಅಭ್ಯರ್ಥಿಯು ಲಭ್ಯವಿಲ್ಲದೇ ಇದ್ದುದರಿಂದ ಈ ಮೀಸಲಾತಿಯ 
ಹುದ್ದೆಯನ್ನು ಸಾಮಾನ್ಯ ಅರ್ಹತೆಯ ಗ್ರಾಮೀಣ ಅಭ್ಯರ್ಥಿಯಿ೦ದ ಭರ್ತಿ ಮಾಡಲಾಗಿರುತ್ತದೆ. ಆದ್ದರಿ೦ದ ಪ್ರಸ್ತುತ ಸಾಲಿನ ನೇರ ನೇಮಕಾತಿಯಲ್ಲಿ 
ಈ 1 ಹುದ್ದೆಯನ್ನು ಸಾಮಾನ್ಯ ಅರ್ಹತೆಯ ಗ್ರಾಮೀಣ ಮೀಸಲಾತಿಯಿಂದ ಕಡಿತಗೊಳಿಸಿ, ಪ್ರವರ್ಗ-1ರ ಗ್ರಾಮೀಣ ಮೀಸಲಾತಿಗೆ ಮೀಸಲಿರಿಸಲಾಗಿದೆ. 





















































3.3 ವಿಜ್ಞಾನ ಮತ್ತು ಇಂಜಿನಿಯರಿಂಗ್‌ ಪದವೀಧರರಿಗೆ ಲಭ್ಯವಾಗುವ ಹುದ್ದೆಗಳ ಮೀಸಲಾತಿ ವರ್ಗೀಕರಣ: 
ಮಾಜಿ ಯೋಜನಾ ಕನ್ನಡ 
ಸಾಮಾನ್ಯ ಸೈನಿಕ ಮಹಿಳೆ ನಿರಾಶ್ರಿತ ಗ್ರಾಮೀಣ ಮಾಧ್ಯಮ ಒಟ್ಟು 
ಪರಿಶಿಷ್ಟ ಜಾತಿ - - ] ದ ] ] 3 
ಸಾಮಾನ್ಯ ಅರ್ಹತೆ 2 1 2 1 ಲಿ ದ 8 
ಪ್ರವರ್ಗ 1ಎ) 1! ತೆ 1 ದ 1 ವ 3 
ಪ್ರವರ್ಗ ॥!॥(ಎ) 1 ದ ದ ದ ಎ ಹ 1 
ಪ್ರವರ್ಗ ಬಿ) ದ ದ 1 ಹ್‌ ಹ | 
ಒಟ್ಟು: 4್ಕೆ 1 5 1 ಈ್ಠೆ 1 16 
4 ಶೈಕ್ಷಣಿಕ ವಿದ್ಯಾರ್ಹತೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಈ ಕೆಳಕಂಡ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಯು 
ಹೊಂದಿರಬೇಕು. 
4] ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅರಣ್ಯ ವಿಷಯದಲ್ಲಿ ಪದವೀಧರರಾಗಿರಬೇಕು. 


4.2 ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ: 


ಅ) ಕೃಷಿ, ಅಥವಾ 
ಆ) ತೋಟಗಾರಿಕೆ, ಅಥವಾ 
ಇ) ಪಶುವಿಜ್ಞಾನ ವಿಷಯದಲ್ಲಿ ಪದವೀಧರರಾಗಿರಬೇಕು. 


ಅಥವಾ 


ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಈ ಕೆಳಗಿನ ವಿಷಯಗಳಲ್ಲಿ ಯಾವುದಾದರು ಎರಡು 
ಅಥವಾ ಅದಕ್ಕಿಂತ ಹೆಚ್ಚು ವಿಷಯಗಳನ್ನು ಒಳಗೊಂಡಂತೆ ಬಿ.ಎಸ್‌ಸಿ. ಪದವೀಧರರಾಗಿರಬೇಕು. 
ವಿಷಯಗಳು : ಗಣಿತಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ಬಯೋ-ಕೆಮೆಸ್ಟಿ, ಮೈಕ್ರೋ-ಬಯಾಲಜಿ, ಬಯೋ-.ಟೆಕ್ನಾಲಜಿ 


ಮು ಡ್‌ ಕ್‌ 
ಅಥವಾ 
ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್‌ ಆಫ್‌ ಇಂಜಿನಿಯರಿಂಗ್‌ ಪದವಿ 
ಪಡೆದಿರಬೇಕು. 


ವ್ರ ಮೇಲಿನ ಪದವಿ ಪರೀಕ್ಷೆಗಳಲ್ಲಿ ನಿಗದಿಪಡಿಸಿದ ಗರಿಷ್ಠ ಅಂಕಗಳಿಗೆ ಶೇಕಡ 50 ಕ್ಕಿಂತ ಕಡಿಮೆ ಇಲ್ಲದ ಅಂಕ ಪಡೆದು ತೇರ್ಗಡೆಯಾಗಿರಬೇಕು 
(ಎಲ್ಲಾ ವಾರ್ಷಿಕ/ಸೆಮಿಸ್ಟರ್‌ ಪರೀಕ್ಷೆಗಳು ಕೂಡಿ). ಇಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ೧೪೬೯ 














6. ವಯೋದವಿತಿ: 
6.1 ಅರ್ಜಿಯನ್ನು ಆಹ್ವಾನಿಸಿ ಜಾರಿ ಮಾಡಲಾಗಿರುವ ಈ ಅಧಿಸೂಚನೆಯ ದಿನಾಂಕಕ್ಕೆ ಅಭ್ಯರ್ಥಿಯು 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು 
ಮತ್ತು ಈ ಕೆಳಗಿನ ವಯೋಮಿತಿಗಳನ್ನು ಮೀರಿರಬಾರದು. 
1. . | ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ-1 32 ವರ್ಷ 
2... | ಪ್ರವರ್ಗ 2ಎ, 2ಬಿ, 3ಎ, 3ಬಿ 30 ವರ್ಷ 
3... ಇತರರು 27 ವರ್ಷ 

















6.2 ಮಾಜಿ. ಸೈನಿಕ ಅಭ್ಯರ್ಥಿಗಳಿಗೆ ವಯೋಮಿತಿ: ಸಶಸ್ತ ಪಡೆಗಳಲ್ಲಿ. ಸೇವೆ. ಸಲ್ಲಿಸಿ. ನಿಯಮಾನುಸಾರ ನಿವೃತ್ತಿ. / 


ಡಿಮೊಬಿಲೈಸೇಷನ್‌ (0617001158107) ಅಥವಾ ರಿಟ್ರೆಂಚ್‌ಮೆ೦ಟ್‌ (೧6707/7600 ಹೊ೦ದಿದ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವರು ಯಾವ 
ಪ್ರವರ್ಗಕ್ಕೆ ಸೇರಿರುತ್ತಾರೆಯೊ ಆ ಪ್ರವರ್ಗಕ್ಕೆ ಮೇಲಿನ ಸಂಖ್ಯೆ: 6.1 ರಲ್ಲಿ ನಿಗದಿಪಡಿಸಿದ ಗರಿಷ್ಠ ವಯೋಮಿತಿಗೆ ಅವರು ಎಷ್ಟು ವರ್ಷ ಸಶಸ್ತ್ರ ಪಡೆಗಳಲ್ಲಿ 
ಸೇವೆ ಸಲ್ಲಿಸಿರುವರೋ ಅಷ್ಟು ವರ್ಷಗಳಿಗೆ ಮೂರು (3) ವರ್ಷ ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳ ಸಡಿಲಿಕೆಯನ್ನು 


ನೀಡಲಾಗುವುದು. 


ವಿವರಣೆ: “ಮಾಜಿ ಸೈನಿಕ” ಎಂದರೆ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿ 
ಅರ್ಥೈಸಿರುವಂತಾಗಿದೆ. ಈ ಪದದ ಅರ್ಥ ವಿವರಣೆ ಈ ಕೆಳಕಂಡಂತಿದೆ: 


2(1)(1) “[-56ಗ/109178ಗ” ೧70೩೧5 ೩ 061500, ॥/೧೦ ೧೩5 567/60 1೧ ೩೧)/ (೩೧ (0/೧೦17೦/ ೩5 ೩ 1೦1೩/ ಗಿ/77)/, !18// ೩೧7೮ ೦೦೧0೩1೩೧! ೦ ೩5 
೩ ೧೦೧-೦೦೧7081801) 17 176 760ಟ18/ ಓ/77)/, !10// ೩೧೦ 01 ೯೦/೦೮ ೦1 176 1100೧ 0! ೮೦೨9 ೧0! 17೦1೮೮ ೩ 06/1600 ೫/೧೦ ೧೩5 50೧/66 
17 17೮ 7೮167೧೦೮ 5600/0/ ೮೦/೦5, 17ಆ 507018! ೧೦5೦೧/೦೦ ೧0176970 ೦/೦9, 176 [೦ 588/೩ 567೩ ೩೧೦ 176 7೩/೩ !/111೩೧/ 
೦7೦65; ೩೧೮ 
(೩) ೧೦ ೧೩5 790/66 10೧7 500 560/10 ೩೦! 6೩/೧1೧0 ೧15 97೧510೧; ೦7 
(0) ೧೦ ೧೩5 0೮೦೧ 16108560 1077 50೦೧ 500/1059 ೦೧ ೧75610೩| 010ಟ/705 ೩1018016 10 17118// 56೧/109 ೦/ ೦1/೦ಟ/75187065 
0ಈ)೦/6 ೧16 ೦೦೧0೦! ೩೧೮ ೫೫೩/೮೮೦೮ 1760108! ೦! ೦॥7ಆ/ 61580110/ 7510೧; ೦7 
(0) ೧೦ (೧85 0೦೦೧ 16108560 ೦1೧೮//15ಅ 17೩೧ ೦೧ 015 ೦/೧ 16೦೦5! ಗ೦೧7 5000 567/06 ೩5 ೩ 19801! ೦! 766೬0000 1 
6518015/7601; ೦1 
(6) ೧೦ ೧೩5 0೦೦೧ 16108566 170೦೧7 500 567/10೦6 ೩೮! ೦೦೧7019110 1೧೮ 5060110 6100 ೦! 67080917901 ೦17610/156 17೩೧ ೩1 
15 ೦೪/೧ 19೦೦9! ೦/ 0)/ )/ ೦1 0190771558 ೦/ 61800806 ೦೧ ೩೦೦೦೬01 01 ೧118-0070600! ೦/ 1791019701 ೩೧೮ ೧೩5 0000 
0116೧ ೩ 018೩[೬/. 
೩76 1701006695 06150076 0! 170 611101೩ ಗಿ/17)/ ೦1 176 1000/10 ೦೩1೮೦೦15 ೧೩/76//:- 
(1). 0675100 ೧೦1೮೦/5 10 ೦೦೧1೬೦೬5 91710006166 561/09; 
(1). 0919005 1೧ 61580/10/ 81101801 10 ೧111180/ 567/09; ೩೧೮ 
(111). 9818೧1೧/ 8೪/೩/೮ ೧7೦/5. 
(01878100: 76 06/6075 567/0 1೧ 17೮ ೩7760 1010995 ೦1 176 ೬೧100, ೫/7೦ ೦೧ 9116170071 110೧7 567/06, ೫೫೦೮1೮ ೦೦776 001 176 
081600// ೦! 61-567/106೧7೩0 ೧7ಬ/ 0 0917711606 10 ೩೦01/ 10/ (9-617/10)/17671 ೦೧೮ 1/98೩/ 091076 176 ೦೦೧7016000 01 (76 


5601160 161775 ೦1 ೩೦/69/1767! ೩೧೦ ೫/೩1 17077561/65 ೦1 81 ೦೦೧೦೮551೦೧5 ೩/೩1ಊ1!ಆ 10 9%-56ಗ/0067790, 0! 5೧೩ ೧01 


06 ೩೦0೦171೮೦೮ 10 ೩ 5೭೫6 ೦1/| 56೧/06 ೦/ 7೦8! ೬೧1 170)/ ೩/೮ 0917111606 10 19೩/೮ 176 ೬೧110117. 


ಗ ಸ್ವೀಕೃತ ೦೫-1೧6 ಅರ್ಜಿಗಳ ಪರಾಮರ್ಶೆ: 


ಕರ್ನಾಟಕ ಅರಣ್ಯ ಇಲಾಖಾ ಸೇವೆಗಳು (ನೇಮಕಾತಿ)(ತಿದ್ದುಪಡಿ) ನಿಯಮಗಳು, 2012ರ ಅನ್ವಯ ವಲಯ ಅರಣ್ಯಾಧಿಕಾರಿ ಹುದ್ದೆಗಳಿಗೆ 
ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮೂಲಕ ತುಂಬಲು ಪ್ರಸ್ತುತ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಾನುಸಾರ ಮೀಸಲಾತಿ ವರ್ಗೀಕರಣ 
ಮಾಡಲಾಗಿದೆ. ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸಿರುವ ಮಾಹಿತಿ/ವಿವರಗಳ ಆಧಾರದ ಮೇಲೆ ಅರ್ಜಿಯನ್ನು ಪರಿಗಣನೆಗೆ 


ತೆಗೆದುಕೊಳ್ಳಲಾಗುವುದು. ಕ್ರಮಬದ್ಧವಲ್ಲದ, ಅಪೂರ್ಣ ಮಾಹಿತಿಗಳಿ೦ದ ಕೂಡಿದ ಅರ್ಜಿಗಳನ್ನು ಪ್ರಾರಂಭಿಕ ಹಂತದಲ್ಲೇ ತಿರಸ್ಕರಿಸಲಾಗುವುದು. 


೧೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ಭಾಗ - ೫ 





7.1 ಮೂಲ ದಾಖಲೆ/ಪ್ರಮಾಣ ಪತ್ರಗಳ ಪರಿಶೀಲನೆ: 


ಅಭ್ಯರ್ಥಿಗಳು ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲಾ ಮಾಹಿತಿ/ವಿವರಗಳಿಗೆ ಪೂರಕವಾಗಿ ವಯಸ್ಸು, (ಜನ್ಮ ದಿನಾಂಕ ತಿಳಿಯಲು 
ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿ, ಶಾಲಾ ದಾಖಲಾತಿ ಪ್ರಮಾಣ ಪತ್ರಗಳು) ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ಇತ್ಯಾದಿ ಬಗ್ಗೆ ಮೂಲ ದಾಖಲೆ/ಪ್ರಮಾಣ 
ಪತ್ರಗಳನ್ನು ಸೂಚಿತ ದಿನಾಂಕದಂದು ಆಯ್ಕೆ ಪ್ರಾಧಿಕಾರ ಅಥವಾ ಮುಖ್ಯ ಪರೀಕ್ಷಕರ ಅಥವಾ ಅವರು ನಿಯಮಿಸಿರುವ ಅಧಿಕಾರಿಗಳ ಎದುರು 
ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರುಪಡಿಸಬೇಕು. ಸದರಿ ಮೂಲ ದಾಖಲೆ/ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸಲು ಯಾವುದೇ ಕಾರಣಕ್ಕೂ ಮತ್ತು 
ಯಾವುದೇ ಸನ್ನಿವೇಶದಲ್ಲಿಯೂ ಕಾಲ ವಿಸ್ತರಣೆ ನೀಡಲಾಗುವುದಿಲ್ಲ. ಅಭ್ಯರ್ಥಿಯು ತನ್ನ ೦೧-1೧6 ಅರ್ಜಿಯಲ್ಲಿ ನಮೂದಿಸಿರುವ ಮಾಹಿತಿ/ವಿವರಗಳನ್ನು 
ನಿಯಮಾನುಸಾರ ಪರಿಗಣಿಸಲಾಗುವುದು. ಒ೦ದು ವೇಳೆ, ೦೧-1೧6 ಅರ್ಜಿಯಲ್ಲಿ ನಮೂದಿಸಿರುವ ಮಾಹಿತಿಗೆ ವ್ಯತಿರಿಕ್ತ ದಾಖಲೆ/ಪ್ರಮಾಣ ಪತ್ರಗಳನ್ನು 
ಸಲ್ಲಿಸಿದಲ್ಲಿ ಅಂತಹ ದಾಖಲೆ/ಪ್ರಮಾಣ ಪತ್ರಗಳನ್ನು ಪರಿಗಣನೆಗೆ ತೆಗೆದುಕೊ೦ಡು ಅರ್ಜಿಯಲ್ಲಿನ ಮಾಹಿತಿಯನ್ನು ಬದಲಾವಣೆ ಮಾಡಲಾಗುವುದಿಲ್ಲ. 
ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಎಲ್ಲಾ ದಾಖಲೆಗಳನ್ನು ಪಡೆದಿಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಒಂದು ವೇಳೆ, ಅರ್ಜಿಯಲ್ಲಿ ನಮೂದಿಸಿರುವ 
ದಾಖಲೆಗಳನ್ನು ಸಲ್ಲಿಸಲು ವಿಫಲರಾದಲ್ಲಿ ಅಭ್ಯರ್ಥಿಯ ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು. ಮೂಲ ದಾಖಲೆ/ಪ್ರಮಾಣ ಪತ್ರಗಳನ್ನು 


ಪರಿಶೀಲನೆಯ ಸಮಯದಲ್ಲಿ ಹಾಜರುಪಡಿಸದ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು ಹಾಗೂ ಅವರನ್ನು ಮುಂದಿನ ಆಯ್ಕೆ 


ಪಕ್ರಿಯೆಯಿಂದ ಕೈಬಿಡಲಾಗುವುದು. ೦೧-76 ಅರ್ಜಿಯಲ್ಲಿ ನಮೂದಿಸಿರುವ ಮೊತ್ತದ ಡಿ.ಡಿ. ಯನ್ನು ಮತ್ತು ೦೧-176 ಅರ್ಜಿಯ ಒಂದು ಜೆರಾಕ್ಸ್‌ 


ಪ್ರತಿಯನ್ನು ಅಂಚೆ ಮೂಲಕ ಅಥವಾ ಮುದ್ದಾಂ ಆಗಿ ನಿಗದಿತ ಅವಧಿಯೊಳಗೆ ಸಲ್ಲಿಸದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು 


ರದ್ದುಪಡಿಸಲಾಗುವುದು ಹಾಗೂ ಅವರನ್ನು ಮುಂದಿನ ಆಯ್ಕೆ ಪಕ್ರಿಯೆಯಿಂದ ಕೈಬಿಡಲಾಗುವುದು. ಮೂಲ ದಾಖಲೆಗಳ ಪರಿಶೀಲನೆಯಲ್ಲಿ ಅರ್ಹತೆ 


ಹೊಂದುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ಪರೀಕ್ಷೆಗಳನ್ನು ಬರೆಯಲು ಅವಕಾಶ ನೀಡಲಾಗುವುದು. 


8. ಆಯ್ಕೆ ವಿಧಾನ: 
ಅ) ಪೂರ್ವಭಾವಿ ಪರೀಕ್ಷೆ - 200 ಅಂಕಗಳು 
ಆ) ಮುಖ್ಯ ಪರೀಕ್ಷೆ ದ 200 ಅಂಕಗಳು 
8.1 (ಅ) ಪೂರ್ವಭಾವಿ ಪರೀಕ್ಷೆ: ಮೂಲ ದಾಖಲೆಗಳ ಪರಿಶೀಲನೆಯಲ್ಲಿ ಅರ್ಹತೆ ಹೊಂದಿದ ಅರ್ಹ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ಪರೀಕ್ಷೆ 


ನಡೆಸಲಾಗುವುದು. ಪೂರ್ವಭಾವಿ ಪರೀಕ್ಷೆಯ ವಿಷಯಗಳು ಮತ್ತು ಅಂಕಗಳ ವಿವರ ಈ ಕೆಳಗಿನಂತಿದೆ: 


























ವಿಷಯಗಳು ಅಂಕಗಳು ಪಠ್ಯಕ್ರಮ (51118005) 
1, ಸಾಮಾನ್ಯ ಜ್ಞಾನ 100 ಅ೦ಕಗಳು ಅನುಬಂಧದಲ್ಲಿದ್ದಂತೆ 
2. ಆಪ್ಟಿಟ್ಯೂಡ್‌ ಪರೀಕ್ಷೆ 100 ಅಂಕಗಳು ಅನುಬಂಧದಲ್ಲಿದ್ದಂತೆ 
8.2 ಆ) ಮುಖ್ಯ ಪರೀಕ್ಷೆ: ಪೂರ್ವಭಾವಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್‌ ಆಧಾರದಂತೆ ಪ್ರತಿ ಹುದ್ದೆಗೆ ಹತ್ತು ಅಭ್ಯರ್ಥಿಗಳಂತೆ 


(110 ಹುದ್ದೆ:ಪೂರ್ವಭಾವಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಭ್ಯರ್ಥಿ) ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಮುಖ್ಯ ಪರೀಕ್ಷೆಗೆ ಹಾಜರಾಗಲು 
ಪ್ರಚಲಿತ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಾನುಸಾರ ಆಯ್ಕೆ ಮಾಡಲಾಗುವುದು. ಮುಖ್ಯ ಪರೀಕ್ಷೆಯ ವಿಷಯಗಳ ಮತ್ತು ಅಂಕಗಳ ವಿವರ 
ಈ ಕೆಳಗಿನಂತಿದೆ: 


|, ಕಡ್ಡಾಯ ಪತ್ರಿಕೆಗಳು - ಭಾಷಾ ಪರೀಕ್ಷೆ (ಎಲ್ಲಾ ಅಭ್ಯರ್ಥಿಗಳಿಗೆ ಅನ್ವಯ) 


ಲು 











ವಿಷಯಗಳು ಅಂಕಗಳು ಪಠ್ಯಕ್ರಮ (51/೩005) 
| ಕನ್ನಡ 100 ಅಂಕಗಳು (ಕನಿಷ್ಟ 35 ಅಂಕಗಳನ್ನು ಗಳಿಸಬೇಕು. 
(ಅರ್ಹತಾ ಪರಿಕ್ಷೆ) ಈ ಅಂಕಗಳನ್ನು ಮೆರಿಟ್‌ ನಿಗದಿಪಡಿಸಲು ಗಣನೆಗೆ ಅನುಬಂಧದಲ್ಲಿದ್ದಂತೆ 
ತೆಗೆದುಕೊಳ್ಳುವುದಿಲ್ಲ) 
2 ಇಂಗ್ಲೀಷ್‌ 100 ಅಂಕಗಳು (ಕನಿಷ್ಟ 35 ಅಂಕಗಳನ್ನು ಗಳಿಸಬೇಕು. 


ಈ ಅಂಕಗಳನ್ನು ಮೆರಿಟ್‌ ನಿಗದಿಪಡಿಸಲು ಗಣನೆಗೆ 
ತೆಗೆದುಕೊಳ್ಳುವುದಿಲ್ಲ) 


(ಅರ್ಹತಾ ಪರೀಕ್ಷೆ) ಅನುಬಂಧದಲ್ಲಿದ್ದಂತೆ 




















ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ೧೪೭೧ 





(ಅ). ಬಿ.ಎಸ್‌ಸಿ. ಅರಣ್ಯಶಾಸ್ತ್ರ ಪದವೀಧರರಿಗೆ (೦00೦07೩ 50]6019): 














ವಿಷಯ ಅಂಕಗಳು ಪಠ್ಯಕ್ರಮ (51/1805) 
1 ಅರಣ್ಯ ವಿಷಯ - ಪತ್ರಿಕೆ-1 100 ಅಂಕಗಳು ಅನುಬಂಧದಲ್ಲಿದ್ದಂತೆ 
2 ಅರಣ್ಯ ವಿಷಯ - ಪತ್ರಿಕೆ-2 100 ಅಂಕಗಳು ಅನುಬಂಧದಲ್ಲಿದ್ದಂತೆ 

















ಸೂಚನೆ: ಅರಣ್ಯ ವಿಷಯ-ಪತ್ರಿಕೆ-ಐ ಮತ್ತು ಅರಣ್ಯ ವಿಷಯ-ಪತ್ರಿಕೆ-2, ಈ ವಿಷಯಗಳನ್ನು ಬಿ.ಎಸ್‌ಸಿ. ಅರಣ್ಯ ಶಾಸ್ತ್ರ ಪದವೀಧರರು ಮಾತ್ರ ಆಯ್ಕೆ 
ಮಾಡುವಂತೆ ನಿರ್ಬಂಧಿಸಲಾಗಿದೆ. 


1॥(ಆ). ಐಚ್ಚಿಕ ವಿಷಯಗಳು (೦00೦೧೩! 50]6019) ಕ್ರಮ ಸಂಖ್ಯೆ: 4.2 ರಲ್ಲಿ ನಮೂದಿಸಿರುವ ಪದವೀಧರರಿಗೆ: 






































ವಿಷಯ ಅಂಕಗಳು ಪಠ್ಯಕ್ರಮ (51/1805) 

1 ಸಸ್ಯಶಾಸ್ತ್ರ 100 ಅಂಕಗಳು 

2 ಪ್ರಾಣಿಶಾಸ್ತ್ರ 100 ಅಂಕಗಳು 

3 ಗಣಿತಶಾಸ್ತ್ರ 100 ಅಂಕಗಳು ಅನುಬಂಧದಲ್ಲಿದ್ದಂತೆ 

4 ರಸಾಯನಶಾಸ್ತ್ರ 100 ಅಂಕಗಳು 

5 ಭೌತಶಾಸ್ತ್ರ 100 ಅಂಕಗಳು 

6 ಕೃಷಿ 100 ಅಂಕಗಳು 

7 ಸಿವಿಲ್‌ ಇಂಜಿನಿಯರಿಂಗ್‌ 100 ಅಂಕಗಳು 
ಮೇಲೆ ಹೇಳಿದ ಐಚ್ಚಿಕ ವಿಷಯಗಳ ಪೈಕಿ ಅಭ್ಯರ್ಥಿ ಬಯಸುವ ಯಾವುದಾದರೂ ಎರಡು ಐಚ್ಚಿಕ ವಿಷಯಗಳನ್ನು ಮುಖ್ಯ 
ಪರೀಕ್ಷೆಗೆ ಆಯ್ಕೆ ಮಾಡಿಕೊಳ್ಳಬಹುದು. ಮುಖ್ಯ ಪರೀಕ್ಷೆಗೆ ಆಯ್ದುಕೊಂಡ ಐಚ್ಚಿಕ ವಿಷಯಗಳನ್ನು ಅರ್ಜಿಯಲ್ಲಿ 
ನಮೂದಿಸಬೇಕು. 











ಸೂಚನೆ: 


|, ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡಿರುವ ಎಲ್ಲಾ ಪರೀಕ್ಷೆಗಳಿಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಯಾವುದೇ ಒಂದು ಪರೀಕ್ಷೆಗೆ 
ಗೈರುಹಾಜರಾದರೂ ಸಹ ಉಳಿದ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳನ್ನು ಪ್ರಕಟಸಲಾಗುವುದಿಲ್ಲ ಹಾಗೂ ಉಳಿದ ಪತ್ರಿಕೆಗಳಲ್ಲಿ ಎಷ್ಟು ಅಂಕಗಳನ್ನು 


ಗಳಿಸಿದರೂ ಸಹ ಇಂತಹ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದಿಲ್ಲ. 


2... ಕಡ್ಡಾಯ ಪತ್ರಿಕೆಗಳಾದ ಕನ್ನಡ ಮತ್ತು ಆಂಗ್ಲ ಭಾಷಾ ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾಗುವ ಅಭ್ಯರ್ಥಿಗಳು ಉಳಿದ ಪತ್ರಿಕೆಗಳಲ್ಲಿ ಪಡೆದ 
ಅಂಕಗಳನ್ನು ಪ್ರಕಟಿಸಲಾಗುವುದಿಲ್ಲ. 


ಸ 


3... ಭಾಷಾ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲಾ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷ 


ದಂ ೧೧ 


ಭಾಷೆಗಳಲ್ಲಿ ಇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಇಂಗ್ಲೀಷ್‌ ಭಾಷೆಯಲ್ಲಿರುವ 


ಪ್ರಶ್ನೆಗಳನ್ನು ನೋಡುವುದು. ಅಭ್ಯರ್ಥಿಯು ತನ್ನ ಪ್ರಶ್ನೆ ಪತ್ರಿಕೆಗಳನ್ನು ಸಂಪೂರ್ಣವಾಗಿ ಕನ್ನಡ ಅಥವಾ ಇಂಗ್ಲೀಷ್‌ ಮಾಧ್ಯಮದಲ್ಲಿ 
ಉತ್ತರಿಸತಕ್ಕದ್ದು. ಅರ್ಧ ಕನ್ನಡ ಅಥವಾ ಅರ್ಥ ಇಂಗ್ಲೀಷ್‌ ಮಾಧ್ಯಮದಲ್ಲಿ ಉತ್ತರಿಸಿದಲ್ಲಿ ಅಂತಹ ಉತ್ತರ ಪತ್ರಿಕೆಗಳನ್ನು 
ಮೌಲ್ಯಮಾಪನಗೊಳಿಸುವುದಿಲ್ಲ ಮತ್ತು ಅಂತಹವರ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು. 
8.3 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನೀಡಲಾಗುವುದು. ಅಭ್ಯರ್ಥಿಗಳು ಯಾವ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಗಳಿಗೆ 
ಉತ್ತರಿಸುತ್ತಾರೆ೦ಂಬುದನ್ನು ಅರ್ಜಿ ನಮೂನೆಯಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ಒಮ್ಮೆ ಆಯ್ಕೆ ಮಾಡಿಕೊಂಡ ಮಾಧ್ಯಮವನ್ನು ಯಾವುದೇ ಕಾರಣಕ್ಕೆ 


ಬದಲಾಯಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. 


8.4 ಪೂರ್ವಭಾವಿ ಪರೀಕ್ಷೆಗಳಾದ ಸಾಮಾನ್ಯ ಜ್ಞಾನ ಹಾಗೂ ಆಪ್ಟಿಟ್ಯೂಡ್‌ ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳು ಮತ್ತು ಮುಖ್ಯ ಪರೀಕ್ಷೆಯ ಐಚ್ಛಿಕ 
ವಿಷಯಗಳಲ್ಲಿ ಅಭ್ಯರ್ಥಿಯು ಗಳಿಸಿದ ಒಟ್ಟು ಅಂಕಗಳ ಮೆರಿಟ್‌ ಆಧಾರದ ಮೇಲೆ ಬಿ.ಎಸ್‌ಸಿ.(ಅರಣ್ಯ ಶಾಸ್ತ್ರ ಪದವೀಧರ ಮತ್ತು 
ವಿಜ್ಞಾನ/ಇಂಜಿನಿಯರಿಂಗ್‌ ಪದವೀಧರ ಅಭ್ಯರ್ಥಿಗಳನ್ನು ಪ್ರಚಲಿತ ಮೀಸಲಾತಿ ನಿಯಮಾನುಸಾರ 1:2 (ಹುದ್ದೆ:ಅಭ್ಯರ್ಥಿ) ಅನುಪಾತದಲ್ಲಿ ಆಯ್ಕೆ ಮಾಡಿ 
ಪಟ್ಟಿಯನ್ನು ತಯಾರಿಸಲಾಗುವುದು. ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನವಾದ ಅಂಕಗಳನ್ನು ಗಳಿಸಿದ ಸಂದರ್ಭದಲ್ಲಿ ವಯಸ್ಸಿನ 


ಆಧಾರದ ಮೇಲೆ ಅ೦ದರೆ ವಯಸ್ಸಿನಲ್ಲಿ ಹಿರಿಯರಾದ ಅಭ್ಯರ್ಥಿಗಳನ್ನು ಮೆರಿಟ್‌ನಲ್ಲಿ ಮೇಲೆ ತರಲಾಗುವುದು. 


೧೪೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ಭಾಗ - ೫ 





9. ಈ ರೀತಿ ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಇಲಾಖೆ ನಡೆಸುವ ದೇಹದಾರ್ಡ್ಯತೆ, ವೈದ್ಯಕೀಯ ಪರೀಕ್ಷೆ ಹಾಗೂ ದೈಹಿಕ ತಾಳ್ವಿಕೆ ಪರೀಕ್ಷೆಗಳಿಗೆ 
ಹಾಜರಾಗಬೇಕು. 
10. ದೇಹದಾರ್ಡ್ಯತೆ ಮತ್ತು ವೈದ್ಯಕೀಯ ಪರೀಕ್ಷೆ: 


ದೇಹದಾರ್ಡ್ಯತೆ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ೦1/॥ 54/0900/0/10! 
[166108 ೦110611/60108! 5061719೧690 ರವರ ದರ್ಜೆಗಿ೦ತ ಕಡಿಮೆ ಇರದ ವೈದ್ಯಾಧಿಕಾರಿಗಳಿ೦ದ ಈ ಕೆಳಕಂಡ ಮಾನದಂಡಗಳಂತೆ 
ದೇಹದಾರ್ಡ್ಯತೆ ಮತ್ತು ವೈದ್ಯಕೀಯ ಪರೀಕ್ಷೆಗಳನ್ನು ಇಲಾಖಾ ಮುಖಾಂತರ ನಡೆಸಲಾಗುವುದು. ಸೂಚಿತ ದಿನಾಂಕದಂದು ನಡೆಸುವ ದೇಹದಾರ್ಡ್ಯತೆ 
ಮತ್ತು ವೈದ್ಯಕೀಯ ಪರೀಕ್ಷೆಗಳಿಗೆ ಗೈರುಹಾಜರಾಗುವ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿಯೂ ಎರಡನೇ ಬಾರಿ 
ದೇಹದಾರ್ಡ್ಯತೆ ಮತ್ತು ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲು ಅವಕಾಶ ನೀಡಲಾಗುವುದಿಲ್ಲ. ಗೈರುಹಾಜರಾಗುವ ಅಭ್ಯರ್ಥಿಗಳನ್ನು ಅನರ್ಹ 
ಅಭ್ಯರ್ಥಿಗಳೆಂದು ಪರಿಗಣಿಸಲಾಗುವುದು. ದೇಹದಾರ್ಡ್ಯತೆ ಮತ್ತು ವೈದ್ಯಕೀಯ ಪರೀಕ್ಷೆಗಳಲ್ಲಿ ಅನರ್ಹಗೊಂಡ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ 
ಪಕ್ರಿಯೆಯಿಂದ ಕೈಬಿಡಲಾಗುವುದು. ದೇಹದಾರ್ಡ್ಯತೆ ಮತ್ತು ವೈದ್ಯಕೀಯ ಪರೀಕ್ಷೆಗಳು ಈ ಕೆಳಕ೦ಡಂತಿರುತ್ತವೆ. 


10.1 ದೇಹದಾರ್ಡ್ಯತೆ ಪರೀಕ್ಷೆ. ತ 


ಶಾರೀರಿಕ ಮಾನದಂಡ: ಅಭ್ಯರ್ಥಿಗಳು ಈ ಕೆಳಗಿನ ಕನಿಷ್ಠ ಶಾರೀರಿಕ ಮಾನದಂಡ ಹೊಂದಿರಬೇಕು. 


10.2 ಪುರುಷರಿಗೆ: 
































1) ಎತ್ತರ : | 163 ಸೆ.ಮೀ. 
2) | ಎದೆ ಸುತ್ತಳತೆ : | ಸಾಮಾನ್ಯ ಸ್ಥಿತಿಯಲ್ಲಿ: 79 ಸೆ.ಮೀ. 
ಕನಿಷ್ಠ ಹಿಗ್ಗುವಿಕೆ. : 5 ಸೆ.ಮೀ. 
10.3 ಮಹಿಳೆಯರಿಗೆ: 
1) ಎತ್ತರ : | 150 ಸೆ.ಮೀ. 
2) | ಎದೆ ಸುತ್ತಳತೆ : | ಸಾಮಾನ್ಯ ಸ್ಥಿತಿಯಲ್ಲಿ: 74 ಸೆ.ಮೀ. 
ಕನಿಷ್ಠ ಹಿಗ್ಗುವಿಕೆ: 5 ಸೆ.ಮೀ. 




















11. ವೈದ್ಯಕೀಯ ಪರೀಕೆ: 
ಖೈ 
11.1 ದೃಷ್ಟಿ ಸಾಮರ್ಥ್ಯ: 


ಅಭ್ಯರ್ಥಿಗಳು ಈ ಕೆಳಗೆ ನಿಗದಿಪಡಿಸಿರುವ ಅ೦ತರದ ದೃಷ್ಟಿ ಸಾಮರ್ಥ್ಯವನ್ನು ಕನ್ನಡಕ ಸಹಿತ ಅಥವಾ ಕನ್ನಡಕ ರಹಿತ ಕಡ್ಡಾಯವಾಗಿ 
ಹೊಂದಿರಬೇಕು. 





ದೂರ ದೃಷ್ಟಿ ಸಮೀಪ ದೃಷ್ಟಿ 





ದೋಷರಹಿತ ಕಣ್ಣು ದೋಷಪೂರಿತ ಕಣ್ಣು ದೋಷರಹಿತ ಕಣ್ಣು ದೋಷಪೂರಿತ ಕಣ್ಣು 
ಆಥವಾ ಆಥವಾ 
6/6 ಮೀಟರ್‌ 6/9 ಮೀಟರ್‌ 0/6 ಮೀಟರ್‌ 0/8 ಮೀಟರ್‌ 



































ಪ್ರತಿಯೊಂದು ಕಣ್ಣು ಪೂರ್ಣ ದೃಶ್ಯವನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಬಣ್ಣಕುರುಡು, ಮೆಳ್ಳೆಗಣ್ಣು ಅಥವಾ ಯಾವುದೇ 
ರೀತಿಯ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆ ಎಂದು ಪರಿಗಣಿಸಲಾಗುವುದು. 


11.2 ಶ್ರವಣಶಕ್ತಿ: ಅಭ್ಯರ್ಥಿಗಳ ಶ್ರವಣ ಶಕ್ತಿಯನ್ನು ಪರೀಕ್ಷಿಸಲು ಈ ಕೆಳಕಂಡ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗುವುದು. 
1. ರಿನ್ನರ್ಸ್‌ ಟೆಸ್ಟ್‌ 
2. ವೆಬ್ಬರ್ಸ್‌ ಟೆಸ್ಟ್‌ 
3... ಟೆಸ್ಟ್‌ ಫಾರ್‌ ವರ್ಧಿಗೋ 


ಮೇಲಿನ ಪರೀಕ್ಷೆಗಳಲ್ಲಿ ಯಾವುದಾದರೂ ಶ್ರವಣ ದೋಷವಿದೆಯೆಂದು ಸಾಬೀತಾದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಲ್ಲ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ೧೪೭೩ 





11.3 ಕೆಳಕಂಡ ಅ೦ಗವಿಕಲತೆಯಿರುವವರು ಆಯ್ಕೆಗೆ ಅರ್ಹರಲ್ಲ. 
1. ತೊಡರುಗಾಲು («೧004 ೧965) 
2. ಬಾಗಿದ ಕಾಲು (80/1609) 
3. ಸಮತಟ್ಟಾದ ಪಾದ (71೩!1690 
4. ನರ ಊತವಿರುವವರು (18/0096 '/0175) 
ದೇಹದಾರ್ಡ್ಯತೆ ಮತ್ತು ವೈದ್ಯಕೀಯ ಪರೀಕ್ಷೆಗಳಲ್ಲಿ ಅರ್ಹತೆ ಹೊ೦ದಿದ ಅಭ್ಯರ್ಥಿಗಳು ಮಾತ್ರ ಮುಂದಿನ ಹಂತದ ದೈಹಿಕ ತಾಳ್ವಿಕೆ ಪರೀಕ್ಷೆಗೆ 


" 
ಹಾಜರಾಗಲು ಅರ್ಹತೆ ಪಡೆಯುತ್ತಾರೆ. 


11.4 ದೈಹಿಕ ತಾಳ್ವಿಕೆ ಪರೀಕ್ಷೆ. ಸ 





ಪುರುಷ ಅಭ್ಯರ್ಥಿಗಳಿಗೆ : | 25 ಕಿ.ಮೀ. ಕಾಲು ನಡಿಗೆ ಗರಿಷ್ಠ 4 ಗಂಟೆಗಳ ಅವಧಿಯಲ್ಲಿ ಪೂರೈಸಬೇಕು 





ಮಹಿಳಾ ಅಭ್ಯರ್ಥಿಗಳಿಗೆ : | 16 ಕಿ.ಮೀ. ಕಾಲು ನಡಿಗೆ ಗರಿಷ್ಠ 4 ಗಂಟೆಗಳ ಅವಧಿಯಲ್ಲಿ ಪೂರೈಸಬೇಕು. 














ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅನರ್ಹರಾದ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪಕ್ರಿಯೆಯಿಂದ ಕೈಬಿಡಲಾಗುವುದು. 


ಸೂಚನೆ:- ಅಭ್ಯರ್ಥಿಗಳು ನೇಮಕಾತಿ ಪರೀಕೆಗಳಿಗೆ ತಮ್ಮ ಸ೦ತ ಖರ್ಚಿನಲ್ಲಿ ಹಾಜರಾಗಬೇಕು. 
ಸ್ರಿ 0 ಆ 'ಯ ಸ 


12.1 ದೇಹದಾರ್ಡ್ಯತೆ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಹಾಗೂ ದೈಹಿಕ ತಾಳ್ವಿಕೆ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರೈಸಿದ ಅಭ್ಯರ್ಥಿಗಳ ಪೈಕಿ 
ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಮೆರಿಟ್‌ ಆಧಾರದ ಮೇಲೆ ಮತ್ತು ಪ್ರಚಲಿತ ಚಾಲ್ತಿಯಲ್ಲಿರುವ ಮೀಸಲಾತಿ 
ನಿಯಮಾನುಸಾರ ನೇರ ನೇಮಕಾತಿಗಾಗಿ ಹೊರಡಿಸಲಾದ ಅಧಿಸೂಚನೆಯಲ್ಲಿ ಸೂಚಿಸಿರುವ ಖಾಲಿ ಹುದ್ದೆಗಳಿಗೆ ಸಮನಾದ ಸಂಖ್ಯೆಯಲ್ಲಿ 
ಅಭ್ಯರ್ಥಿಗಳನ್ನು ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಆಯ್ಕೆ ಮಾಡಲಾಗುವುದು. 


12.2 ಆಯ್ಕೆಯಾದ ಅಭ್ಯರ್ಥಿಗಳನ್ನು ಅರಣ್ಯ ಇಲಾಖೆಯಲ್ಲಿ ರೂ.21600-600-24600-700-28800-800-33600-900-39000-1050- 
40050 ರ ವೇತನ ಶ್ರೇಣಿಯಲ್ಲಿ ಮೂರು ವರ್ಷಗಳ ಪರೀಕ್ಷಾರ್ಥ ಅವಧಿಯ ಮೇಲೆ ವಲಯ ಅರಣ್ಯಾಧಿಕಾರಿಗಳನ್ನಾಗಿ ನೇಮಕಾತಿ ಪ್ರಾಧಿಕಾರದಿಂದ 
ನೇಮಕ ಮಾಡಲಾಗುವುದು ಮತ್ತು ಅವರನ್ನು ಭಾರತ ಸರ್ಕಾರದ ನಿಯಂತ್ರಣದಲ್ಲಿರುವ ಯಾವುದಾದರೂ ವಲಯ ಅರಣ್ಯಾಧಿಕಾರಿ ಹುದ್ದೆಯ ತರಬೇತಿ 


ವಿದ್ಯಾಲಯದಲ್ಲಿ ತರಬೇತಿಗೆ ನಿಯೋಜಿಸಲಾಗುವುದು. ತರಬೇತಿಯು 1% ವರ್ಷದ ಅವಧಿಯದ್ದಾಗಿದೆ. 


12.3. ವಲಯ ಅರಣ್ಯಾಧಿಕಾರಿಯಾಗಿ ನೇಮಕಗೊಂಡ ನ೦ತರ ಸದರಿ ಅಭ್ಯರ್ಥಿಯು ತರಬೇತಿಗೆ ಹಾಜರಾಗುವ ಮೊದಲು ನೇಮಕಾತಿ ಪ್ರಾಧಿಕಾರದ 
ಸಮಕ್ಷಮ ರೂಪಾಯಿ 100.000-00 ಸಾಲ್ವೆಂಟ್‌ ಶೂರಿಟಿ ಹೊಂದಿರುವ ಇಬ್ಬರು ಅಥವಾ ರೂ. 14,550/- ಗಿಂತ ಹೆಚ್ಚು ಮಾಸಿಕ ವೇತನ 
ಪಡೆಯುತ್ತಿರುವ ಮತ್ತು ತರಬೇತಿ ಮುಗಿಯುವ ದಿನಾಂಕದಿಂದ ಕನಿಷ್ಠ 6 ವರ್ಷ ಸೇವಾವಧಿ ಉಳಿದಿರುವ ಇಬ್ಬರು ಸರ್ಕಾರಿ ನೌಕರರ ಜಾಮೀನು 
ಕೊಡಬೇಕು. ಇದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಭ್ಯರ್ಥಿಯು ರೂ.50,000-00 ಮೊತ್ತದ ರಾಷ್ಟ್ರೀಯ ಉಳಿತಾಯ ಸರ್ಟಫಿಕೇಟನ್ನು ಪಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿ (ಮುಖ್ಯಸ್ಥರು, ಅರಣ್ಯ ಪಡೆ), ಬೆ೦ಗಳೂರು ಇವರ ಹೆಸರಿಗೆ ಅಡವು ಇರಿಸಬಹುದು. ಅಭ್ಯರ್ಥಿಯು ಇಲಾಖೆಯಲ್ಲಿ 
ನೇಮಕಾತಿಯಾದ ದಿನಾಂಕದಿಂದ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸುವುದಾಗಿ, ತಪ್ಪಿದಲ್ಲಿ ಸರ್ಕಾರವು ತರಬೇತಿಯ ಬಗ್ಗೆ ಭರಿಸಿದ ಸಂಪೂರ್ಣ ವೆಚ್ಚವನ್ನು 
ಮತ್ತು ತರಬೇತಿ ಅವಧಿಯಲ್ಲಿ ಪಡೆದ ವೇತನವನ್ನು ಶೇ.8 ರ ದಂಡನೆ ಬಡ್ಡಿಯೊಂದಿಗೆ ಸರ್ಕಾರಕ್ಕೆ ಪಾವತಿ ಮಾಡಲು ಮತ್ತು ಆಯ್ಕೆ ಪ್ರಾಧಿಕಾರ 
ನಿಗದಿಪಡಿಸುವ ಇತರೆ ಷರತ್ತುಗಳನ್ನು ಪೂರೈಸಲು ಸಿದ್ಧವಿರುವುದಾಗಿ ಛಾಪಾ ಕಾಗದದಲ್ಲಿ ನಿಗದಿತ ನಮೂನೆಯಲ್ಲಿ ಅಭ್ಯರ್ಥಿಯು ಕರಾರು ಪತ್ರವನ್ನು 


"್‌ 
ಬರೆದು ಕೊಡತಕ್ಕದ್ದು. 
ಎ 


124 ಒಂದು ವೇಳೆ ಅಭ್ಯರ್ಥಿಯು ಸೂಕ್ತ ಕಾರಣಗಳನ್ನು ಹೊರತುಪಡಿಸಿ (ಕಾರಣದ ಸೂಕ್ತತೆ ಬಗ್ಗೆ ಸರ್ಕಾರದ ನಿರ್ಣಯವೇ ಅಂತಿಮವಾಗುತ್ತದೆ) 
ಷರತ್ತುಗಳನ್ನು ಪೂರೈಸಲು ವಿಫಲವಾದಲ್ಲಿ ಅಥವಾ ತರಬೇತಿಯನ್ನು ಪೂರೈಸಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ವಿಫಲರಾದಲ್ಲಿ ಅಥವಾ ಯಾವುದೇ 
ಕಾರಣಕ್ಕಾಗಿ ತರಬೇತಿಯಿಂದ ತೆಗೆದು ಹಾಕಲ್ಪಟ್ಟರೆ ಅಥವಾ ಸ್ವಇಚ್ಚೆಯಿಂದ ತರಬೇತಿ ಮಧ್ಯದಲ್ಲಿ ಬಿಟ್ಟುಬಿಟ್ಟರೆ ಅಥವಾ ಪರೀಕ್ಬಾರ್ಥ ಅವಧಿಯನ್ನು 


ಯಶಸ್ವಿಯಾಗಿ ಪೂರೈಸದಿದ್ದರೆ ಸರ್ಕಾರವು ಅಭ್ಯರ್ಥಿಯ ತರಬೇತಿಗಾಗಿ ಭರಿಸಿದ ವೆಚ್ಚವನ್ನು ಮತ್ತು ತರಬೇತಿ ಅವಧಿಯಲ್ಲಿ ಪಡೆದ ವೇತನವನ್ನು ಮೇಲೆ 


ನಿಗದಿಪಡಿಸಿದ ದರದಲ್ಲಿ ಬಡ್ಡಿಯೊಂದಿಗೆ ಮರು ಪಾವತಿಸಲು ಅಭ್ಯರ್ಥಿ ಮತ್ತು ಜಾಮೀನುದಾರರು ಒಟ್ಟಾಗಿಯೂ ಮತ್ತು ಪ್ರತ್ಯೇಕವಾಗಿಯೂ ಭರಿಸಲು 


ಬದ್ಧರಾಗಿರತಕ್ಕದ್ದು. ಅಂತಹ ಹಣವನ್ನು ಕ೦ದಾಯ ಬಾಕಿಯಾಗಿ ಇವರೆಲ್ಲರಿಂದ ಒಟ್ಟಾರೆಯಾಗಿ ಅಥವಾ ಪ್ರತಿಯೊಬ್ಬರಿಂದ ಪ್ರತ್ಯೇಕವಾಗಿ ವಸೂಲು 
ಮಾಡುವ ಹಕ್ಕನ್ನು ಸರ್ಕಾರ ಹೊಂದಿರುತ್ತದೆ. 


12.5 ಅಭ್ಯರ್ಥಿಗಳ ತರಬೇತಿಯ ಸಂಪೂರ್ಣ ವೆಚ್ಚವನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಭರಿಸುವುದು. ಆದರೆ ಸಾಧನ ಸಾಮಗ್ರಿಗಳ ಭತ್ಯೆ 


ರೂ.30,000-00 ದ ಶೇ.50 ಅಂದರೆ ರೂ.15,.000-00 ನ್ನು ಅಭ್ಯರ್ಥಿಗಳು ತರಬೇತಿ ಪೂರ್ಣಗೊಳಿಸಿ ಬ೦ದ ನ೦ತರ ಇಲಾಖೆಯಲ್ಲಿ ನಿಯುಕ್ತಿಗೊಂಡ 


೧೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ಭಾಗ - ೫ 





ದಿನಾಂಕದಿ೦ದ ಪಡೆಯುವ ವೇತನದಿ೦ದ ಆರಂಭಗೊಂಡು ಒಟ್ಟು 10 ಸಮಾನ ಮಾಸಿಕ ಕ೦ತುಗಳಲ್ಲಿ ವಸೂಲು ಮಾಡಲಾಗುವುದು. ಮೇಲಿನ ಸಾಧನ 
ಸಾಮಗ್ರಿ ಭತ್ಕೆಯು ತಾತ್ಕಾಲಿಕವಾಗಿದ್ದು ಪರಿಷ್ಕರಿಸಬಹುದು. 


12.6 ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿದ ನಂತರ ಇವರುಗಳನ್ನು 6 ತಿ೦ಗಳ ಅವಧಿಗೆ ವೃತ್ತಿ ತರಬೇತಿಗಾಗಿ ನಿಯೋಜಿಸಲಾಗುವುದು. 
ಉಳಿದ 1 ವರ್ಷದ ಪರೀಕ್ಷಾರ್ಥ ಅವಧಿಯಲ್ಲಿ ಇವರುಗಳು ವಲಯ ಅರಣ್ಯಾಧಿಕಾರಿಗಳಾಗಿ ಸ್ವತಂತ್ರವಾಗಿ ಕೆಲಸ ನಿರ್ವಹಿಸತಕ್ಕದ್ದು. 


12.7 ತರಬೇತಿಯ ಸಮಯದಲ್ಲಿ ಅಭ್ಯರ್ಥಿಗಳು ವಲಯ ಅರಣ್ಯಾಧಿಕಾರಿ ಹುದ್ದೆಯ ವೇತನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 


13. ಎಸ್‌.ಎಸ್‌.ಎಲ್‌.ಸಿ. ಹಾಗೂ ಅದಕ್ಕಿಂತ ಮೇಲ್ಪಟ್ಟ ವಿದ್ಯಾಭ್ಯಾಸದಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ 
ಅಭ್ಯಸಿಸದೇ ಇರುವ ಅಭ್ಯರ್ಥಿಗಳಿಗೆ ಕರ್ನಾಟಕ ಸಿವಿಲ್‌ ಸೇವೆಗಳು (ನೇಮಕಾತಿ) (ಕನ್ನಡ ಭಾಷಾ ಪರೀಕ್ಷೆ) ನಿಯಮಗಳು, 1984ಕ್ಕೆ ಪೂರಕವಾಗಿ 
ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 69 ಎಸ್‌ಸಿಆರ್‌ 84 ದಿನಾಂಕ 23-9-1985 ರಲ್ಲಿ ಸೂಚಿಸಿದ ಪ್ರಕಾರ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ 
ಜ್ಞಾನವನ್ನು ಪರೀಕ್ಷಿಸಲು ನಿಗದಿಪಡಿಸಿದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನ೦ತರವೇ ಅಭ್ಯರ್ಥಿಗಳು ನೇಮಕಾತಿ ಹೊಂದಲು 
ಅರ್ಹರಾಗುತ್ತಾರೆ. ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುವ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪಕ್ರಿಯೆಯಿಂದ ಕೈಬಿಡಲಾಗುವುದು. 


13.1. ಕನ್ನಡ ಭಾಷಾ ಪರೀಕ್ಷೆಯ ಪಠ್ಯಕ್ರಮ 
ಕನ್ನಡ ಭಾಷಾ ಪರೀಕ್ಷೆಯನ್ನು ಎರಡು ಹಂತದಲ್ಲಿ ನಡೆಸಲಾಗುತ್ತದೆ. ಇದರ ವಿವರ ಕೆಳಗೆ ನಮೂದಿಸಿದೆ. 
ಸಮಯ: 100 ಗಂಟೆ 








ಮೊದಲನೇ ಹಂತ - ಲಿಖಿತ ಪರೀಕ್ಷೆಗೆ ಕನ್ನಡ ಶಾಲಾ ನಾಲ್ಕನೇ ತರಗತಿಯ ಕನ್ನಡ ಮುಖ್ಯ ಪಠ್ಯಪುಸ್ತಕ ಹಾಗೂ 90 ಅಂಕಗಳು 
ಲಿಖತ ಪರೀಕ್ಷೆ: ಏವಿಧ ಲೇಖಕರು ಬರೆದ ಕರ್ನಾಟಕ ವಯಸ್ಕರ ಶಿಕ್ಷಣ ಪರಿಷತ್ತು ಪ್ರಕಟಿಸಿರುವ “ಸತ್ಯಕ್ಕೆ 

ಬೆಲೆ ಕೊಟ್ಟ ಗೆಳೆಯರು” ಎ೦ಬ ಪಾಠದಿಂದ ಆರಂಭವಾಗುವ ಸಣ್ಣಕಥೆಗಳು ಇವುಗಳಿಂದ 

ಪ್ರಶ್ನೆಗಳನ್ನು ಕೊಡಲಾಗುವುದು. 
ಎರಡನೇ ಹ೦ತ - ಅ) ಮುದ್ರಿತ ಹಾಗೂ ಹಸ್ತ ಪ್ರತಿಗಳನ್ನು ಓದುವುದು. 10 ಅಂಕಗಳು 
ಮೌಖಿಕ ಪರೀಕ್ಷೆ: ಆ) ಅರ್ಜಿಗಳನ್ನು ಓದಿ ವಿವರಿಸುವುದು. 

















13.2 ಈ ಕೆಳಗಿನ ಮಟ್ಟದಲ್ಲಿ ಮೂರು ವಿಧದಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದವರು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುವರೆಂದು ಪರಿಗಣಿಸಲಾಗುವುದು. 




















(ಅ) ಲಿಖಿತ ಪರೀಕ್ಷೆಯಲ್ಲಿ ಪಡೆಯತಕ್ಕ ಕನಿಷ್ಠ ಅಂಕಗಳು: 30 

(ಆ) ಮೌಖಿಕ ಪರೀಕ್ಷೆಯಲ್ಲಿ ಪಡೆಯತಕ್ಕ ಕನಿಷ್ಠ ಅಂಕಗಳು: 3 

(ಇ) ಲಿಖಿತ ಪರೀಕ್ಷೆಯಲ್ಲಿ ಮತ್ತು ಮೌಖಿಕ ಪರೀಕ್ಷೆಯಲ್ಲಿ ಒಟ್ಟಗೆ ಪಡೆಯತಕ್ಕ 35 
ಕನಿಷ್ಠ ಅಂಕಗಳು: 








14. ವಿವಿಧ ಪ್ರವರ್ಗಗಳ ಅಡಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸಲ್ಲಿಸಬೇಕಾದ ದಾಖಲೆ/ಪ್ರಮಾಣ ಪತ್ರಗಳ ವಿವರ ಕೆಳಕಂಡಂತಿದೆ: 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಕಇ 132 ಎಸ್‌ಎಡಿ 97 ದಿನಾಂಕ 8-2-2000 ರನ್ವಯ, ವಿವಿಧ ಪ್ರವರ್ಗಗಳ ಅಡಿ ಮೀಸಲಾತಿ ಕೋರಿ 
ಅರ್ಜಿ ಸಲ್ಲಿಸುವವರು ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರ, ಇತ್ಯಾದಿ ಮೀಸಲಾತಿ ಕುರಿತು ಪ್ರಮಾಣ ಪತ್ರಗಳನ್ನು ಈ ಕೆಳಕಂಡ 
ನಮೂನೆಗಳಲ್ಲಿ ಹೊಂದಿರಬೇಕು. 


14.1 ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಶೀಲ್ದಾರ್‌ರವರಿಂದ ನೀಡಲಾದ ಜಾತಿ ಪ್ರಮಾಣ ಪತ್ರವನ್ನು 
“ನಮೂನೆ-ಡಿ” ರಲ್ಲಿ ಪಡೆದಿರಬೇಕು. 

14.2 ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಶೀಲ್ದಾರ್‌ರವರಿ೦ದ ನೀಡಲಾದ ಜಾತಿ ಪ್ರಮಾಣ ಪತ್ರವನ್ನು “ನಮೂನೆ-ಇ? ರಲ್ಲಿ 
ಪಡೆದಿರಬೇಕು. 

14.3 ಪ್ರವರ್ಗ-1/ಎ, 1ಬಿ, 111ಎ ಮತ್ತು 1ಬಿ. ಗೆ ಸೇರಿದ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಶೀಲ್ದಾರ್‌ ರವರಿಂದ ನೀಡಲಾದ ಆದಾಯ ಮತ್ತು 
ಜಾತಿ ಪ್ರಮಾಣ ಪತ್ರವನ್ನು “ನಮೂನೆ-ಎಫ್‌” ರಲ್ಲಿ ಪಡೆದಿರಬೇಕು. 
ವಿಶೇಷ ಸೂಚನೆ;- “ನಮೂನೆ-ಎಫ್‌” ಪ್ರಮಾಣ ಪತ್ರವು ಅಧಿಸೂಚನೆಯ ದಿನಾಂಕಕ್ಕೆ ಐದು (5) ವರ್ಷಗಳಿಗಿಂತ ಹೆಚ್ಚು ಹಳೆಯ 
ಸಮಯದ್ಬಾಗಿರಬಾರದು. ಅವಧಿ ಮೀರಿದ ಪ್ರಮಾಣ ಪತ್ರವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ೧೪೭೫ 





14.4 ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಯು ಸಂಬ೦ಧಪಟ್ಟ ತಹಶೀಲ್ದಾರ್‌ರಿ೦ಂದ “ನಮೂನೆ-3” ರಲ್ಲಿ ನೀಡಿರುವ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


14.5 ಮಾಜಿ ಸೈನಿಕ ಅಭ್ಯರ್ಥಿಗಳು ಸಂಬಂಧಪಟ್ಟ ಘಟಕದಿ೦ದ ಡಿಸ್‌ಚಾರ್ಜ್‌ ಹೊಂದಿದ ಬಗ್ಗೆ ಮೂಲ ಪ್ರಮಾಣ ಪತ್ರ ಮತ್ತು ಪೆನ್‌ಷನ್‌ 
ಪಡೆಯುತ್ತಿರುವ ಬಗ್ಗೆ ದಾಖಲೆ ಪತ್ರ ಪಡೆದಿರಬೇಕು ಹಾಗೂ ಮಾಜಿ ಸೈನಿಕ ಮೀಸಲಾತಿಗೆ ನಿಯಮಾನುಸಾರ ಅರ್ಹರೇ ಎಂಬ ಬಗ್ಗೆ 


ಪ್ರಮಾಣ ಪತ್ರವನ್ನು ಹತ್ತಿರದ ಸೈನಿಕ ಕಲ್ಯಾಣ ಹಾಗೂ ಪುನರ್ವಸತಿ ಇಲಾಖೆಯಿಂದ ಪಡೆದಿರಬೇಕು. 


14.6 (ಅ) ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡ, ಪ್ರವರ್ಗ-॥ ಎ, ॥ಬಿ, ॥ಟ ಮತ್ತು ॥॥ಬಿ, ಸಾಮಾನ್ಯ 
ಅರ್ಹತೆಯ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರಿಗೆ (ಎಲ್ಲಾ ವರ್ಷಗಳು) ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ 
ವಿದ್ಯಾಭ್ಯಾಸ ಮಾಡಿದ ಬಗ್ಗೆ ಸಂಬಂಧಪಟ್ಟ ಶಾಲಾ ಮುಖ್ಯೋಪಾಧ್ಯಾಯರಿ೦ಂದ ನೀಡಲಾದ “ನಮೂನೆ-2”ನ್ನು ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳು ಮೇಲುರುಜು ಮಾಡಿದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 

(ಆ) ಗ್ರಾಮೀಣ ಮೀಸಲಾತಿ ಕೋರಿರುವ ಸಾಮಾನ್ಯ ಅರ್ಹತೆಯ (606/8! !1611) ಅಭ್ಯರ್ಥಿಗಳು ಮೇಲೆ 14.6(ಅ) ರಲ್ಲಿ ತಿಳಿಸಿರುವ 
“ನಮೂನೆ-2” ರ ಜೊತೆಗೆ ನಿಗದಿತ “ನಮೂನೆ-1” ರಲ್ಲಿ ಸಂಬಂಧಪ 


ತಹಶೀಲ್ದಾರರಿಂದ ಅವರು ಮೇಲುಸ್ಥರ 
(೦68/7) ೫/1) ಪರಿಮಿತಿಯಲ್ಲಿ ಬರುವುದಿಲ್ಲವೆಂದು ದೃಢೀಕರಿಸಿರುವ ಪ್ರಮಾಣ ಪತ್ರ ಪಡೆದಿರಬೇಕು. 


ಟ 
[ಜೆ 
ಪ 

ವಿಶೇಷ ಸೂಚನೆ:- ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡ, ಪ್ರವರ್ಗ-॥ 1ಎ, ಬಿ, 1ಎ ಮತ್ತು 
1ಬಿ. ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ 
ಮೀಸಲಾತಿಗೂ ಅನರ್ಹರಾಗುತ್ತಾರೆ. 

14.7 ಕನ್ನಡ ಮಾಧ್ಯಮ ವರ್ಗೀಕರಣದಲ್ಲಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಒ೦ದನೇ ತರಗತಿಯಿ೦ದ ಹತ್ತನೇ ತರಗತಿಯವರೆಗೆ ಕನ್ನಡ 

ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಹಿ ಮಾಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲುರುಜು 


ಮಾಡಿದ ಪ್ರಮಾಣ ಪತ್ರ ಪಡೆದಿರಬೇಕು. 
15. ಗಮನಿಸಬೇಕಾದ ಮುಖ್ಯ ಅಂಶಗಳು: 


15.1 ಅಭ್ಯರ್ಥಿಗಳು ಅರ್ಜಿಯನ್ನು ೦೧-109 ನಲ್ಲಿ ಭರ್ತಿ ಮಾಡುವಾಗ ಅಧಿಸೂಚನೆಯಲ್ಲಿ ತಿಳಿಸಿರುವ ಎಲ್ಲಾ ಅಂಶಗಳನ್ನು ಸರಿಯಾಗಿ 
ಅರ್ಥೈಸಿಕೊಂಡು, ಅರ್ಜಿಯನ್ನು ಸರಿಯಾಗಿ ಮತ್ತು ಸಮರ್ಪಕವಾಗಿ ಭರ್ತಿ ಮಾಡತಕ್ಕದ್ದು. 


15.2 ಅಭ್ಯರ್ಥಿಗಳು ಅರ್ಜಿ ಹಾಕುವ ಮೊದಲು ದೇಹದಾರ್ಡ್ಯತೆಯ ಕುರಿತು ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಮಾನದ೦ಡವು ತಮಗೆ ಇರುವ 


ಕುರಿತು ಖಚಿತಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಲು ತಿಳಿಸಿದೆ. 


15.3 ೦೧-176 ಮುಖಾಂತರ ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. 


15.4 ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ೦೧-॥೧6 ನಲ್ಲಿ ಸಲ್ಲಿಸಿದ ಅರ್ಜಿಯ ಒಂದು ಪ್ರತಿಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಲು ಸೂಚಿಸಿದೆ. 


15.5 ಮೂಲ ದಾಖಲೆಗಳ ಪರೀಕ್ಷೆ ನಡೆಯುವ ದಿನಾಂಕ, ವೇಳಾಪಟ್ಟಿ, ಪರೀಕ್ಷಾ ಕೇಂದ್ರ ವಿವರಗಳುಳ್ಳ ಪ್ರವೇಶ ಪತ್ರವನ್ನು ಅರ್ಹ ಅಭ್ಯರ್ಥಿಗಳು 
ಇಲಾಖಾ ವೆಬ್‌ಸೈಟ್‌ '110/0/.!(81/78188101691000.11 ನಿ೦ದ ಡೌನ್‌ಲೋಡ್‌ ಮಾಡಿಕೊಳ್ಳುವುದು. 


15.6 ಪ್ರವರ್ಗದ ಮೀಸಲಾತಿಯಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅರ್ಜಿಯಲ್ಲಿ ಪ್ರವರ್ಗದ ಕಾಲಂ ಅನ್ನು ಕಡ್ಡಾಯವಾಗಿ ನಮೂದಿಸಬೇಕು. 
ಈ ಕಾಲಂ ಅನ್ನು ಭರ್ತಿ ಮಾಡದೆ ಖಾಲಿ ಬಿಟ್ಟಲ್ಲಿ "ಸಾಮಾನ್ಯ ಅರ್ಹತೆ" ಎಂದು ಪರಿಗಣಿಸಲಾಗುವುದು. ಯಾವುದೇ ಹಂತದಲ್ಲಿ 
ಅಭ್ಯರ್ಥಿಯು ತಾನು ಹೊಂದಿರುವ ಪ್ರವರ್ಗದ ಕುರಿತು ಮಾಹಿತಿಯನ್ನು ಹೊಸದಾಗಿ ಸೇರ್ಪಡೆ ಮಾಡಲು ಅಥವಾ ಬದಲಾವಣೆ 
ಮಾಡಲು ಅವಕಾಶ ನೀಡಲಾಗುವುದಿಲ್ಲ. 

15.7 ಪ್ರಸ್ತುತ ಸರ್ಕಾರಿ (ಕೇಂದ್ರ ಸರ್ಕಾರ/ಕರ್ನಾಟಕ ರಾಜ್ಯ ಸರ್ಕಾರ/ಇತರೆ ರಾಜ್ಯಗಳು) ಹಾಗೂ ಸಂಸ್ಥೆಗಳಲ್ಲಿ ಅಥವಾ ಪ್ರಾಧಿಕಾರದಲ್ಲಿ ಸೇವೆ 
ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರದಿ೦ದ ಕಡ್ಡಾಯವಾಗಿ ಅನುಮತಿ ಪತ್ರವನ್ನು ಪಡೆದಿಟ್ಟುಕೊಂಡು ಅರಣ್ಯ 

ಇಲಾಖೆಯು ಆಪೇಕ್ಷಿಸಿದಾಗ ನೀಡತಕ್ಕದ್ದು. 


ಥ್‌ 


15.8 ಯಾವುದೇ ಅಭ್ಯರ್ಥಿಯು ತನ್ನ ಆಯ್ಕೆಗೆ ಸಂಬಂಧಿಸಿದಂತೆ ಬಾಹ್ಯ ಒತ್ತಡ ತರಲು ಪ್ರಯತ್ನಿಸಿದಲ್ಲಿ ಅಂತಹ ಅಭ್ಯರ್ಥಿಯನ್ನು ಆಯ್ಕೆ 
ಪ್ರಕ್ರಿಯೆಯಿಂದ ಅನರ್ಹಗೊಳಿಸಲಾಗುವುದು. 


15.9 ಕರ್ನಾಟಕ ರಾಜ್ಯದ ಯಾವುದೇ ಸರ್ಕಾರಿ ಇಲಾಖೆ, ಕೇಂದ್ರ ಸರ್ಕಾರಿ ಇಲಾಖೆ ಅಥವಾ ಅರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯ ಸೇವೆಯಿಂದ 
ವಜಾಗೊಂಡಿರುವ ನೌಕರರು ನೇಮಕಾತಿಗೆ ಅರ್ಹರಲ್ಲ. 


೧೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೭, ೨೦೧೨ ಭಾಗ - ೫ 





15.10 ಕಾನೂನು ಬಾಹಿರವೆಂದು ಘೋಷಿಸಲಾದ ಸಂಸ್ಥೆ/ಸಂಸ್ಥೆಗಳು ಅಥವಾ ಸಂಘದ/ಸಂಘಗಳ ಸದಸ್ಯರಾಗಿದ್ದರೆ ಅಥವಾ ಇನ್ನಾವುದೇ 
ರೀತಿಯಲ್ಲಿ ಅಂತಹ ಸಂಸ್ಥೆ/ಸಂಸ್ಥೆಗಳು ಅಥವಾ ಸಂಘದ/ಸ೦ಘಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರೆ ಅಂತಹ ವ್ಯಕ್ತಿ ನೇಮಕಾತಿಗೆ 
ಅರ್ಹರಾಗುವುದಿಲ್ಲ. 


15.11 ಅಭ್ಯರ್ಥಿಯು ಸಮಾಜಘಾತುಕ ಕೃತ್ಯಗಳಲ್ಲಿ ತೊಡಗಿ ಅಪರಾಧಿಯಾಗಿದ್ದರೆ ಅಂತಹ ವ್ಯಕ್ತಿಗಳು ನೇಮಕಾತಿಗೆ/ತರಬೇತಿಗೆ ಅರ್ಹರಾಗುವುದಿಲ್ಲ. 


15.12 ಒಬ್ಬರಿಗಿ೦ತ ಹೆಚ್ಚು ಜೀವಂತ ಪತ್ನಿಯರನ್ನು / ಪತಿಯರನ್ನು ಹೊಂದಿದ ಪುರುಷ / ಮಹಿಳೆ ಅಭ್ಯರ್ಥಿಗಳು ಸರ್ಕಾರದ ಪೂರ್ವಾನುಮತಿ 
ಇಲ್ಲದೇ ನೇಮಕಾತಿಗೆ/ತರಬೇತಿಗೆ ಅರ್ಹರಾಗಿರುವುದಿಲ್ಲ. 


15.13 ಯಾವುದೇ ಅಭ್ಯರ್ಥಿಯು ಕೇಂದ್ರ ಅಥವಾ ಯಾವುದೇ ರಾಜ್ಯ ಸರ್ಕಾರ / ಸರ್ಕಾರಿ ಸಂಸ್ಥೆಗಳಿಗೆ ನಡೆಸುವ ಯಾವುದೇ ಪರೀಕ್ಷೆಗಳಿಗೆ 
ಅಥವಾ ಆಯ್ಕೆಗಳಿಗೆ ಹಾಜರಾಗಲು ತಾತ್ಕಾಲಿಕವಾಗಿ ಬಹಿಷ್ಕರಿಸಲ್ಪಟ್ಟಿದ್ದರೆ ಅಥವಾ ಖಾಯಂ ಆಗಿ ಅನರ್ಹಗೊಂಡಿದ್ದರೆ ಅಥವಾ 
ಬಹಿಷ್ಕರಿಸಲ್ಪಟ್ಟದ್ದರೆ, ಅಂತಹ ಅಭ್ಯರ್ಥಿಯು ನೇಮಕಾತಿಗೆ/ತರಬೇತಿಗೆ ಅರ್ಹರಾಗಿರುವುದಿಲ್ಲ. 


15.14 ಅಭ್ಯರ್ಥಿಯು ನೇಮಕಾತಿ ಪರೀಕ್ಷೆಗೆ ಬೇರೊಬ್ಬ ವ್ಯಕ್ತಿಯನ್ನು ತನ್ನ ಪರವಾಗಿ ಕಳುಹಿಸಿದಲ್ಲಿ ಅಥವಾ ತಪ್ಪು ಮಾಹಿತಿಗಳನ್ನು ನಮೂದಿಸಿದಲ್ಲಿ 
ಅಥವಾ ಕೃತ್ರಿಮ ಅಥವಾ ತಿದ್ದಿದ ದಾಖಲಾತಿಗಳನ್ನು ಅಥವಾ ಅಸತ್ಯ ವಿವರಗಳನ್ನು ನೀಡಿದಲ್ಲಿ ಅಥವಾ ಸತ್ಯ ವಿಷಯಗಳನ್ನು 
ಮರೆಮಾಚಿದ ಅಥವಾ ಅನುಚಿತ ಮಾರ್ಗಗಳನ್ನು ಉಪಯೋಗಿಸಿದಲ್ಲಿ ಅಥವಾ ಪ್ರಯತ್ನಿಸಿದಲ್ಲಿ ಈ ನೇಮಕಾತಿಗೆ ಅವರನ್ನು 
ಅನರ್ಹರೆಂದು ಪರಿಗಣಿಸಲಾಗುವುದು ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ಉಪ 
ನಿಯಮ 20 ರಂತೆ ಅಪರಾಧಿ ವ್ಯವಹರಣೆಗೆ ಒಳಪಡುವರು. 


15.15 ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ-ಎಸ್‌ಪಿಎಲ್‌-04-ಪಿಇಟಿ-2005 ದಿನಾಂಕ 31-3-2006 ರಂತೆ ಅಂಶದಾಯಿ ನಿವೃತ್ತಿ ಯೋಜನೆ 


(೦೦೧॥10010// 76೧5107 50೧6119)ಗೆ ಈ ನೇಮಕಾತಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಬದ್ಧರಾಗಿರತಕ್ಕದ್ದು. 


15.16 ಅಧಿಸೂಚನೆಯಲ್ಲಿ ತಿಳಿಸಿರುವ ಅ೦ಶಗಳ ಕುರಿತು ಹಾಗೂ ಆಯ್ಕೆ ಮತ್ತು ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ಆಯ್ಕೆಗೆ 
ಪರಿಗಣಿಸಿರುವ ಅ೦ಶಗಳ ಬಗ್ಗೆ ವ್ಯತ್ಯಾಸ ಕಂಡು ಬಂದಲ್ಲಿ ಅಥವಾ ಆಕ್ಷೇಪಣೆ ಸಲ್ಲಿಕೆಯಾದಲ್ಲಿ, ಕೋರ್ಟು ತೀರ್ಪುಗಳು, ಸರಕಾರದ 
ನಿರ್ದೇಶನಗಳು, ಇಲಾಖೆ ಸುತ್ತೋಲೆಗಳು ಬಂದಲ್ಲಿ ಅಧಿಸೂಚನೆಯನ್ನು ಮಾರ್ಪಾಡು ಮಾಡುವ ಹಾಗೂ ಪ್ರಕಟಿಸಿರುವ ಆಯ್ಕೆ ಪಟ್ಟಯಲ್ಲಿ 
ಸೂಕ್ತ ಬದಲಾವಣೆ ಮಾಡಿ ಆಯ್ಕೆ ಪಟ್ಟಿ ಪರಿಷ್ಕರಿಸುವ ಅಧಿಕಾರವನ್ನು ಆಯ್ಕೆ ಪ್ರಾಧಿಕಾರವು ಹೊಂದಿರುತ್ತದೆ. 


15.17 ಒಂದು ವೇಳೆ ಅಧಿಸೂಚನೆಯಲ್ಲಿ ನಮೂದಿಸಿರುವ ಹುದ್ದೆಗಳ ಸಂಖ್ಯೆಯಲ್ಲಿ ಕಡಿತ ಅಥವಾ ಹೆಚ್ಚುವರಿ ಆದಲ್ಲಿ ಮತ್ತು ಮೀಸಲಾತಿ 
ವರ್ಗೀಕರಣದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಕಂಡು ಬಂದಲ್ಲಿ ಬದಲಾವಣೆ ಮಾಡಲಾಗುವುದು ಮತ್ತು 
ಬದಲಾದ ವಿವರಗಳನ್ನು ಇಲಾಖಾ ವೆಬ್‌ಸೈಟ್‌: '/1////.18/೧818/8101051.00%.17 ನಲ್ಲಿ ಪ್ರಕಟಿಸಲಾಗುವುದು. 


15.18 ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ಅಧಿನಿಯಮಗಳಿಗೆ (೧೬೬೦6 & ೧600180008) ಬದ್ಧನಾಗಿರುತ್ತಾನೆ 
ಎಂದು ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ ಹುದ್ದೆಗೆ ಆಯ್ಕೆಯಾಗದ ಪಕದಲ್ಲಿ ತದನಂತರ ಅದೇ ನಿಯಮಗಳನ್ನು 


ಜೃ ಥಾ 
ಪ್ರಶ್ನಿಸಲು ಬರುವುದಿಲ್ಲ. 
15.19 ಅಭ್ಯರ್ಥಿಗಳು ನೇಮಕಾತಿ ಪರೀಕ್ಷೆಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. 


15.20 ಅಭ್ಯರ್ಥಿಗಳು ಉತ್ತರ ಪತ್ರಿಕೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಲುವಾಗಿ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ 
ಮುಂಚಿತವಾಗಿ ಪರೀಕ್ಷಾ ಕೊಠಡಿಗೆ ತಪ್ಪದೇ ಹಾಜರಾಗತಕ್ಕದ್ದು. ಆ. ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಕೆಲವು 
ಮಾರ್ಗಸೂಚನೆಗಳನ್ನು ನೀಡುತ್ತಾರೆ. 


15.21 ಸರ್ಕಾರವು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಿದ ನ೦ತರ ಅವರುಗಳನ್ನು ರಾಷ್ಟದ ಯಾವುದೇ ತರಬೇತಿ ಸಂಸ್ಥೆಯಲ್ಲಿ 
ತರಬೇತಿಗೆ ಕಳುಹಿಸುವ ಹಕ್ಕನ್ನು ಹೊಂದಿರುತ್ತದೆ. 


15.22 ಅಭ್ಯರ್ಥಿಯ ಆಯ್ಕೆ ಪಕ್ರಿಯೆಗೆ ಸಂಬಂಧಿಸಿದಂತೆ ಯಾವುದೇ ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಎಲ್ಲಾ ಕಾನೂನು ವಿವಾದಗಳು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ವ್ಯಾಪ್ತಿಗೆ ಒಳಪಟರುತದೆ. 


ಲ. 20 


ಬೆಂಗಳೂರು, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
ದಿನಾಂಕ: 12-09-2012 (ಮುಖ್ಯಸ್ಥರು, ಅರಣ್ಯ ಪಡೆ) ಹಾಗೂ ಆಯ್ಕೆ ಪ್ರಾಧಿಕಾರ. 


ಪಿ.ಆರ್‌. 143 


